ಸೈಯದ್‌ ಮೌದೂದಿ 
ಒಂದು ಪರಿಚಯ 


ಇಬ್ರಾಹೀಮ್‌ ಸಈದ್‌ 


ಪರಮ ' ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


ಮುನ್ನುಡಿ 


ಮೌಲಾನಾ ಸೈಯದ್‌ ಅಬುಲ್‌ ಆಲಾ ಮೌದೂದಿ ಈಗ ಇತಿಹಾಸದ ಪುಟಗಳಿಗೆ 
ಸೇರಿದ ಓರ್ವ ಮಹಾನ್‌ ಇಸ್ಲಾಮಿ ದಾರ್ಶನಿಕ. ಅವರ ವ್ಯಕ್ತಿತ್ವದಲ್ಲಿ ಹತ್ತು ಹಲವು 
ಪ್ರತಿಭೆಗಳು ಒಟ್ಟುಗೂಡಿದ್ದವು. ಅವರೊಂದು ವಿಚಾರಧಾರೆಯ ಜನಕ, ಒಂದು ಜಾಗತಿಕ 
ಆಂದೋಲನದ ಚಾಲಕ ಶಕ್ತಿ, ಒಂದು ಅಪ್ಪಟ ಇಸ್ಲಾಮೂ ಸಂಘಟನೆಯ ಜನ್ಮದಾತ 
ಮತ್ತು ಒಂದು ಅಂತರ್ರಾಷ್ಟ್ರೀಯ ಚಳವಳಿಯ ಧ್ವಜವಾಹಕರಾಗಿದ್ದರು. ಅವರ ಅಪ್ರತಿಮ 
ವ್ಯಕ್ತಿತ್ವ ಮತ್ತು ಅನನ್ಯ ಚಾರಿತ್ರ್ಯಕ್ಕೆ ಮನಸೋತವರ ಸಂಖ್ಯೆ ಮಿಲಿಯಾಂತರ. ಅವರ - 
ಮಾದರೀ ಸಂಘಟನೆಯ ಲಕ್ಷಾಂತರ ಸಕ್ರಿಯ ಕಾರ್ಯಕರ್ತರು ಭಾರತ ಉಪ ಭೂಖಂಡದ ' 
ಭೌಗೋಳಿಕ ಮೇರೆಗಳನ್ನು ಮೂರಿ ವಿಶ್ವವ್ಯಾಪಿಯಾಗಿ ಹರಡಿದ್ದಾರೆ. 


: ಅವರ ಅಸಾಮಾನ್ಯ ಬರಹಗಳಿಂದ ಪ್ರೇರಿತರಾದ ಅಸಂಖ್ಯ ಜನಸ್ತೋಮಕ್ಕೆ 
ಅದರಲ್ಲೂ ವಿಶೇಷವಾಗಿ ಕನ್ನಡ ನಾಡಿನ ಇಸ್ಲಾಮ್‌ ಪ್ರಿಯರಿಗೆ ಆ ಮಹಾನ್‌ ವ್ಯಕ್ತಿಯನ್ನು 
ಪರಿಚಯ ಮಾಡುವುದು ಈ ಪುಸ್ತಕದ ಉದ್ದೇಶ. ಅವರ ವ್ಯಕ್ತಿತ್ವದ ಹಿನ್ನೆಲೆ, ಇಸ್ಲಾಮಿನಿಂದ 
ಅವರು. ಸ್ಫೂರ್ತಿ ಪಡೆದ, ಬಗೆ ಮತ್ತು ಆ ಚಿರಂತನ ಸಂದೇಶವನ್ನು ಬಿತ್ತರಿಸಲು ಅವರು 
ಅನುಸರಿಸಿದ ವಿಧಾನವನ್ನು ತಿಳಿಯಬಯಸುವುದು ಅವರ ಅಭಿಮಾನಿಗಳ ಮಟ್ಟಿಗೆ ಸಹಜ. 
20ನೇ ಶತಮಾನದ ಪೂರ್ವಾರ್ಧದಲ್ಲಿ ಪಾಶ್ಚಾತ್ಮ ಸಂಸ್ಕೃತಿಯನ್ನು ಅವರು ಹೇಗೆ 
ಎದುರಿಸಿದರು? ಅದರ ಮೇಲ್ಮೆಯನ್ನೆಂತು ನುಚ್ಚು ನೂರು ಗೊಳಿಸಿದರು? ಜಗತ್ತಿನಾದ್ಯಂತ 
ಲಕ್ಷೋಪಲಕ್ಷ ಜನರನ್ನು ಯಾವ ರೀತಿ ತಮ್ಮ ಅನುಯಾಯಿಗಳನ್ನಾಗಿ ಪರಿವರ್ತಿಸಿದರು? 
ಅವರು, ಅದಕ್ಕಾಗಿ ಮಾಡಿದ ತ್ಯಾಗ ಬಲಿದಾನಗಳೇನು? ಪಟ್ಟ ಪಾಡೇನು? ಇತ್ಮಾದಿ ಅನೇಕ 
ಪ್ರಶ್ನೆಗಳು ಅವರ ಅಭಿಮಾನಿಗಳ: ಮನಸ್ಸಿನಲ್ಲಿ ಏಳುವುದು ಸ್ವಾಭಾವಿಕ. 

ಈ ಪುಸ್ತಕದಲ್ಲಿ ಅಂತಹ ಒಂದು ಸಂಕ್ಷಿಪ್ತ ಪರಿಚಯವನ್ನು ಕನ್ನಡ ಜನತೆಗೆ 
ನೀಡಲು ಶ್ರಮಿಸಿದ್ದೇನೆ. ಇದು ಮೌಲಾನಾ ಮೌದೂದಿಯವರ ಜೀವನದ ಒಂದು 
ಪಕ್ಷಿನೋಟ ಮಾತ್ರ. ಆ ಜನನಾಯಕನ ಜೀವನ ಮತ್ತು ಸಂದೇಶದ ಬಗ್ಗೆ 
ತಿಳಿಯಬಯಸುವವರಿಗೆ ಇದು ಒಂದು ಕೈಪಿಡಿಯಾದೀತ೦ದು ಆಶಿಸುತ್ತೇನೆ. 


- ಇಬ್ರಾಹೀಮ್‌ ಸಠಈದ್‌ 


ಸೈಯದ್‌ ಮೌದೂದಿ ಒಂದು ಪರಿಚಯ, 
ವಂಶ ಪರಂಪರೆ - ಜನನ ಮತ್ತು ಬಾಲ್ಕ - ವಿದ್ಯಾಭ್ಮಸ - ಲೇಖನಿ ಹಿಡಿದು ಜೀವನ 
ಯಾತ್ರೆಯಲ್ಲಿ - ಕೋಮು ಗಲಭೆಗಳು - 'ಅಲ್‌ ಜಿಹಾದ್‌ ಫಿಲ್‌ ಇಸ್ಲಾಮ್‌'- 
ತರ್ಜುಮಾನುಲ್‌ ಕುರ್‌ಆನ್‌ -ಪ್ರೊಫೆಸರ್‌ ಹುದ್ದೆಯ ಕೊಡುಗೆ- ವೈಚಾರಿಕಕ್ರಾಂತಿ 
- ಪರ್ದಾ - ಪಾಶ್ಚಾತ್ಮ ನಾಸ್ತಿಕ ಚಿ೦ತನೆಗಳ ವಿರುದ್ಧ ಹೋರಾಟ - 'ರಿಸಾ ಎಲಯೆ 
ದೀನಿಯಾತ್‌'- ಸರಶೋಧನಾ ಸಾಮರ್ಥ್ಯ - ಧ್ವನಿವರ್ಧಕ --ಕುಟು೦ಬ ಜೀವನ. k 


ಅಲ್ಲಾಮಾ ಇಕ್ಬಾಲ್‌ರ ಜತೆ ಸಂಪರ್ಕ 
ಪಂಜಾಬಿಗೆ ಆಹ್ವಾನ - ಆದರ್ಶ ಗ್ರಾಮ -ಇಕ್ಬಾಲರ ಭೇಟಿ - "ದಾರುಲ್‌ ಇಸ್ಲಾಮ್‌- 
ಇಸ್ಲಾವೂ ಪ್ರಾಧ್ಯಾಪಕ - ನವೋತ್ಸಾನ ಕಾರ್ಯ ಹೇಗೆ? 


ಉತ್ತವ ಮ ಸ೦ಘಟನೆಯ ಅಗತ್ಯ | ವ 
ಜಮಾಲತೆ ಇಸ್ಲಾಮೂಯ ಸ್ಥಾಪನೆ - ಮತ್ತೊಮ್ಮೆ ದಾರುಲ್‌ ಇಸ್ಲಾಮ್‌ನಲ್ಲಿ- 
ಪ್ರಥಮ ಅಖಿಲ ಭಾರತ ಸಮ್ಮೇಳನ - ಮದ್ರಾಸ್‌`ಸಮ್ಮೇಳನ - ದೇಶ ವಿಭಜನೆ. ” 


ಸಕ್ರಿ ಯ ರಾಜಕೀಯದಲ್ಲಿ | 
ಮುಲ್ತಾನ್‌ ಜೈಲ್‌ನಲ್ಲಿ - ' ಅಕ್ರಮಿಯ ಮೊರೆ ಹೋಗಲಾರೆ - ವಿಮೋಚನೆ- 
ಸೆಕ್ಕುಲರಿಸ್ಟ್‌ಗಳ ಪಂಥಾಹ್ವಾ ನ. 3 


ಪ್ರವಾದಿತ್ವ ಸಮಾಪ್ತಿ ಆಂದೋಲನ 
"ಮರಣ ದರಿಡನೆ - ಇಸ್ಲಾಮೂ ಸಂವಿಧಾನ. 


ಪ್ರಥಮ ವಿದೇಶ ಯಾತ್ರೆ 
ಕುರ್‌ಆನ್‌ ಪರಾಮರ್ಶಿಸಿದ ಭೂಭಾಗಗಳ ಪ್ರವಾಸ - ಮದೀನಾ ವಾರ್ಸಿಟಿಯ 
ಯೋಜನೆ -' ಜಾಗತಿಕ ಇಸ್ಲಾಮೂ ಸಂಘಟನೆ - ಜಮಾಲತ್‌ ನಿಷೇಧ - ನಾನು 
ನಿಮ್ಮನ್ನು ಕೊಲ್ಲಲು ಬಂದವನು - 'ತಪ್ಲೀಮುಲ್‌ ಕುರ್‌ಆನ್‌' ಪೂರ್ತೀಕರಣ- 
ಆಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ - ಫೈಸಲ್‌ ಪ್ರಶಸ್ತಿ - ಧ್ರುವತಾರೆ ಅಸ್ತಮಿಸಿತು- 
ಮೌಲಾನರ ಅಮ ಲ್ಕ ಕೃತಿಗಳು. 


———— 


ಸೈಯದ್‌ ಮೌದೂದಿ :ಒ೦ದು ಪರಿಚಯ 


ಸೈಯದ್‌ ಮೌದೂದಿಯವರು ಸುಮಾರು 200 ಬೃಹತ್‌ ಗ್ರಂಥಗಳನ್ನೂ 
ಪುಸ್ತಕಗಳನ್ನೂ ಕಿರು ಹೊತ್ತಗೆಗಳನ್ನೂ ಬರೆದಿರುವರು. ಇಸ್ಲಾಮಿನ ಆಧ್ಯಾತ್ಮಿಕ, ಧಾರ್ಮಿಕ, 
ನೈತಿಕ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ನೀತಿ-ನಿಯಮಗಳನ್ನೂ ವಿಧಿ-ವಿಧಾನಗಳನ್ನೂ 
ತತ್ವ ಸಿದ್ಧಾಂತಗಳನ್ನೂ ಅವು ಪ್ರತಿಪಾದಿಸುತ್ತವೆ. ಅವರಿಗೆ ಪವಿತ್ರ ಕುರ್‌ಆನ್‌ನ ಮತ್ತು 
ಪ್ರವಾದಿಚರ್ಯಯ ಅಪಾರ ಜ್ಞಾನವಿತ್ತು. 

ಇಸ್ಲಾಮಿ ಶರೀಅತ್‌ ಅದರಲ್ಲೂ ವಿಶೇಷವಾಗಿ ಅದರ ಸಮಾಜಶಾಸ್ತ್ರ, ತತ್ವಶಾಸ್ತ್ರ 
ಮತ್ತು ರಾಜಕಾರಣದಲ್ಲಿ ಅವರಿಗೆ ಅಗಾಧ ಪಾಂಡಿತ್ಯವಿತ್ತು. ಅವರು ತಮ್ಮ ಆಕರ್ಷಕ 
ವ್ಯಕ್ತಿತ್ವ, ಪ್ರಬುದ್ಧ ಭಾಷಣ, ಅಸದೃಶೆ- ಆಕರ್ಷಕ ಮತ್ತು ಮನಮುಟ್ಟುವ ಬರಹಗಳ 
ಮೂಲಕ ಮುಸ್ಲಿಮರು ಮಾನವ ಇತಿಹಾಸದಲ್ಲಿ ನಿರ್ವಹಿಸಿದ ಅಪೂರ್ವ, ಅವಿಸ್ಮರಣೀಯ 
ಮತ್ತು ಅನುಕರಣೀಯ ಪಾತ್ರವನ್ನು ನೆನಪಿಸಿಕೊಟ್ಟರು. ತಮ್ಮ ಅಚಂಚಲ ಮತ್ತು ದೃಢವಾದ 
ವಿಶ್ವಾಸದಿಂದ ಅವರು ಮಿಲಿಯಾಂತರ ಮುಸ್ಲಿಮರಲ್ಲಿ ಹೊಸ ಸ್ಫೂರ್ತಿ ತುಂಬಿದರು. ದೇವ 
ಸ೦ಪ್ರೀತಿಯ ಗಳಿಕೆಯೇ ಜೀವನದ ಪರಮೋದ್ದೇಶವೆಂದೂ ಭೂಮುಖದಲ್ಲಿ ದೇವ ಶಾಸನದ 
ಅನುಷ್ಠಾನದ ಅವಿರತ ಶ್ರಮವೇ ಅದಕ್ಕಿರುವ ಏಕೈಕ ಮಾರ್ಗವೆಂದೂ ಅವರಿಗೆ ಮನವರಿಕೆ 
ಮಾಡಿದರು. 

ಭಾರತೀಯ ಉಪಖಂಡದ ಮುಸ್ಲಿಮರ ಒಂದು ಗಣನೀಯ ವಿಭಾಗದ 
ಜನಜೀವನದಲ್ಲೂ ಸಾಹಿತ್ಯದಲ್ಲೂ ಅವರ ವಿಚಾರಗಳು ಅಚ್ಚಳಿಯದ ಕುರುಹುಗಳನ್ನು ಬಿಟ್ಟಿವೆ. 
ಅವರ ತರ್ಕಬದ್ಧ ಮತ್ತು ಸುಗ್ರಾಹ್ಮ ವಿಚಾರಗಳ ಮುಂದೆ ಆಧುನಿಕ ದರ್ಶನ ಮತ್ತು ನಾಗರಿಕತೆಯ 
ಗೋಪುರಗಳು ನೆಲಕಚ್ಚಿದವು.ಯುವ ಮುಸ್ಲಿಮ್‌ ಹೃದಯಗಳಲ್ಲಿ ಅವರ ಉದಾತ್ತ ವಿಚಾರಗಳು 
ದೃಢನಿಶ್ಚಯ ಮತ್ತು ಧೈರ್ಯ-ಸ್ಟೈರ್ಯಗಳನ್ನು ತುಂಬಿದವು. ಜಗತ್ತಿನ ಮುಸ್ಲಿಮರ ಆಚಾರ- 
ವಿಚಾರಗಳಲ್ಲೂ ಅದು ಗಣನೀಯ ಪರಿವರ್ತನೆಯನ್ನು ತಂದಿತು. ಮಾತ್ರವಲ್ಲ. ಅವರಲ್ಲಿ 
ಒ೦ದು ವಿಭಾಗವನ್ನು ಕರ್ಮರಂಗಕ್ಕೂ ಸಕ್ರಿಯ ಅಂದೋಲಸಕ್ಕೂ ಸಜ್ಜುಗೊಳಿಸಲು ಅವರಿಗೆ 
ಸಾಧ್ಯವಾಯಿತು. ಅವರೊಂದು ಆಂದೋಲನಕ್ಕೆ ರೂಪು ನೀಡಿದರು. ಒಂದು ಶಿಸ್ತುಬದ್ಧ 
ಸಂಘಟನೆಯನ್ನು ಸ್ಥಾಪಿಸಿದರು. ಒಂದೆಡೆ ಜಗತ್ತಿನಾದ್ಯಂತ ಸಮಾನ್ಯ ಮುಸ್ಲಿಮರು ಆ 
ಸಂಘಟನೆಯ ಮೂಲಕವೇ ಇಸ್ಲಾಮೊ ನವ ಜಾಗೃತಿ, ಇಸ್ಲಾಮಿನ ಪನರುತ್ನಾನ ಮತ್ತು 
ಇಷ್ಲಾಮೂ ಜೀವನ ವ್ಯವಸ್ಥೆಯ ಸಂಸ್ಥಾಪನೆಯನ್ನು ನಿರೀಕ್ಷಿಸುತ್ತಾರೆ. ಇನ್ನೊಂದೆಡೆ ಇಸ್ಲಾಮ್‌ 


6 ಸೈಯದ್‌ ಮೌದೂದಿ ಒಂದು ಪರಿಚಯ 


ವಿರೋಧಿಗಳು ಈ ಸಂಘಟನೆಯಿಂದ ಅತ್ಯ೦ತ ಕಳವಳಕ್ಕೀಡಾಗಿ ಅದನ್ನು ಸದೆಬಡಿಯಲು 
ಮತ್ತು ಛಿದ್ರಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. 

ಒ೦ದು ಪರಿಪೂರ್ಣ ಇಸ್ಲಾಮೂ ಜೀವನ ವ್ಯವಸ್ಥೆ ಯಸ್ಸಾಃ ಪನೆಗೆ, ಜಗತ್ತಿನ ಮುಸ್ಲಿಮರ 
ಒಗ್ಗಟ್ಟಿಗೆ: ಇಸ್ಲಾಮಿನ ತತ್ವಗಳ ಬುನಾದಿಯಲ್ಲಿ ಹೊಸ ಜಗತ್ತೊ! ೦ದರ ನಿರ್ಮಾಣಕ್ಕೆ 
ಶ್ರಮಿಸುತ್ತಿರುವ ಹಾಗೂ ಮಾನವಕುಲದ ನೈಜ ಮೋಕ್ಷ ಮತ್ತು ಸುಭಿಕ್ಷೆಗೆ ಶ್ರಮಿಸಲು ಪಣ 
ತೊಟ್ಟಿರುವ ಒಂದು ಜಾಗತಿಕ ಅಂದೋಲನದ ವಾಹಕರೇ ಮೌ| ಸೈಯದ್‌ ಅಬುಲ್‌ ಆಲಾ 
ಮೌದೂದಿ(ರ). 1 


ವಂಶ ಪರಂಪರೆ 

ತಮ್ಮ ವಂಶ ಫರಂಪರೆಯ ಕುರಿತು ಮೌಲಾನಾ ಮೌದೂದಿಯವರು ತಮ್ಮ 
ಆತ್ಮಕತೆಯಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾರೆ:" 

ನಾನು ಹಿಜರಿ ಶಕ ಮೂರನೇ ಶತಮಾನದಿಂದಲೇ ಜನಸಾಮಾನ್ಯರಿಗೆ ಇಸ್ಲಾಮೂ 
' ಮಾರ್ಗದರ್ಶನ ಹಾಗೂ ಸೂಫೀ ಸ೦ಪ್ರದಾಯದಲ್ಲಿರುವ ಆಧ್ಯಾತ್ಮಿಕ ಉತ್ಕರ್ಷದ ತರಬೇತಿ 
ನೀಡುತ್ತಾ ಬಂದಿರುವ ಒಂದು ಕುಟುಂಬಕ್ಕೆ ಸೇರಿದವನಾಗಿರುತ್ತೇನೆ. ಹೆರಾತ್‌ಗೆ ಸಮೂಪವಿರುವ 
ಚಿಪ್‌ (ಅಫ್ಫಾನಿಸ್ತಾನ)ನಲ್ಲಿ ಪ್ರವಾದಿ ಮುಹಮ್ಮದ್‌ರವರ(ಸ) ಸಮೂಪದ ಸಂಬಂಧಿಯಾದ 
ಒಂದು ಕುಟುಂಬವು ಬಂದು ನೆಲೆಸಿತು. ಆ ಕುಟುಂಬದ ಮುಖ್ಯಸ್ಥ ಹಿ.ಶ. 358ರಲ್ಲಿ ನಿಧನ 
ಹೊಂದಿದ ಅಬೂ ಅಹ್ಮದ್‌ ಅಬ್ದುಲ್ಲಾ ಚಿಶ್ತ್‌(ರ) ಎಂಬ ಮಹಾನ್‌ ವ್ಯಕ್ತಿಯಾಗಿದ್ದರು. 
ಇಮಾಮ್‌ ಹಸನ್‌ ಬಿನ್‌ ಅಲೀ(ರ)ಯವರ ಕುಟುಂಬಕ್ಕೆ ಸೇರಿದ ಅವರು ಒಂದು ಸೂಫೀ 
ತರೀಕತ್‌(ಪರ೦ಪರೆ)ನ ಸ್ಥಾಪಕರಾಗಿದ್ದರು. ಅವರಿಂದಲೇ ಚಿಶ್ರಿಯಾ ಸೂಫೀ ಪರಂಪರೆಯ 
ಸ್ಥಾಪನೆಯಾಯಿತು. ಅಬೂ ಅಹ್ಮದ್‌ ಅಬ್ದುಲ್ಲಾ ಚಿಶ್ಚಿಯವರ ಸಮಕಾಲೀನರಾದ ನಾಸಿರುದ್ದೀನ್‌ 
ಅಬೂ ಯೂಸುಫ್‌ ಚಿಶ್ರಿ (ನಿಧನ: ಹಿ.ಶ. 459)ಪ್ರವಾದಿವರ್ಯರ(ಸ) ಇನ್ನೊ೦ದು ತಲೆಮಾರಾದ 
ಹುಸೈನ್‌ ಬಿನ್‌ ಅಲೀ(ರ)ಯವರ ಪರಂಪರೆಗೆ ಸೇರಿದ ಅಲೀ ನಕೀಯವರು ಪ್ರಸ್ತುತ 
ನಾಸಿರುದ್ದೀನ್‌ ಚಿಶ್ತಿಯವರ ಕುಲ ನಾಯಕರಾಗಿದ್ದರು. ನಾಸಿರುದ್ದೀನ್‌ರ ಪುತ್ರರಾದ 
ಕುತುಬುದ್ದೀನ್‌ ಮೌದೂದ್‌ ಚಿಶ್ರಿಯವರು ಮೌದೂದಿ ವಂಶದಲ್ಲಿ ಮೊದಲಿಗರಾಗಿದ್ದರು. 
ಕುತುಬುದ್ದೀನ್‌ ಮೌದೂದ್‌ ಚಿಶ್ರಿಯವರು ಹಿ.ಶ. 527ರಲ್ಲಿ ನಿಧನರಾದರು. ಭಾರತದಲ್ಲಿ 
ಚಿಶ್ತಿಯಾ ಸೂಫೀ ಪರಂಪರೆಯ ಮಹಾಚಾರ್ಯರು ಈ ಕುತುಬುದ್ದೀನ್‌ರವರೇ ಆಗಿದ್ದರು. 

ಮೌದೂದಿ ಗೋತ್ರದ ನನ್ನ ಕುಟುಂಬದ ಶಾಖೆಯು ಹಿ.ಶ. 10ನೇ ಶತಮಾನದ 
ಕೊನೆಯ ಭಾಗದಲ್ಲಿ ಭಾರತಕ್ಕೆ ಮೊಟ್ಟೆ 'ಮೊದಲು ಪ್ರವೇಶಿಸಿತು. ಈ ಶಾಖೆಯ ಕುಲ 
ನಾಯಕನ ಹೆಸರು ಅಬುಲ್‌ ಆಲಾ ಮೌದೂದಿ ಎಂದಾಗಿತ್ತು. ಸಿಕಂದರ್‌ ಲೋದಿಯವರ 
ಆಡಳಿತ ಕಾಲದಲ್ಲಿ ಅವರು ಭಾರತಕ್ಕೆ ಬಂದರು. ಹಿ.ಶ. 935ರಲ್ಲಿ ಅಬುಲ್‌ ಅಲಾ ಮೌದೂದ್‌ 


ವಂಶ ಪರಂಪರೆ 7 


ಚಿಶ್ತಿಯವರು ನಿಧನರಾದರು. ಅವರ ಐದು ತಲೆಮಾರುಗಳು ಕಳೆದು 6ನೇ ತಲೆಮಾರು ಈಗ 
ಅಸ್ತಿತ್ವದಲ್ಲಿದೆ. 

ಸೈಯದ್‌ ವಂಶಕ್ಕೆ ಸೇರಿದ ಮೌಲಾನಾ ಮೌದೂದಿಯವರ 40 ಮಂದಿ 
ಪೂರ್ವಜರನ್ನೊಳಗೊ೦ಡ ಪರಂಪರೆ ಹ. ಅಲೀ(ರ)ರವರಲ್ಲಿಗೆ ಹೋಗಿ ಮುಟ್ಟು ಸ ದೆ. ಸೈಯದ್‌ 
'ಮೌದೂದಿಯವರ ವಂಶ ವೃಕ್ಷ ಈ ರೀತಿ ಇದೆ: 


ಜನನ ಹಿ.ಶ. ಮರಣ ಹಿ,ಶ. 


ಮೌ| ಸೈಯದ್‌ ಅಹ್ಮದ್‌ ಹಸನ್‌ (ತಂದೆ) 1273 1339 
ಸೈಯದ್‌ ಹಸನ್‌ -`1220 1321 
ಸೈಯದ್‌ ವಾರಿಸ್‌ ಅಲೀ 1172 1254 
ಸೈಯದ್‌ ಶಾ ಅಬ್ದುಲ್‌ ಮುಇರು್ಸ್ಸ್‌ 1132 1199 
ಹಾಫಿರಖ್‌ ಶಾ ಅಬ್ದುಲ್‌ ವಲೀ 1062 1157 
ಸೈಯದ್‌ ಶಾ ಅಬ್ದುಲ್‌ ಬಾಕೀ 1026 1110 
ಸೈಯದ್‌ ಶಾ ಅಬ್ದುಲ್‌ ಹಾದೀ 992 1082 
ಸೈಯದ್‌ ಶಾ ಅಬ್ದುತ್ಕುಕೂರ್‌ ' 960 1040 
ಸೈಯದ್‌ ಶಾ ಅಬ್ದುಲ್‌ ಗನೀ 929 986 
ಸೈಯದ್‌ ಶಾ ಅಬ್ದುಸ್ಸಮದ್‌ 894 986 
ಸೈಯದ್‌ ಶಾ ಅಬ್ದುಲ್‌ ಹೈ 862 947 
ಸೈಯದ್‌ ಶಾ ಅಬ್ದುಲ್‌ ಅಲೀ ಸ 826 922 
ಸೈಯದ್‌ ಶಾ ಅಬುಲ್‌ ಆಲಾ ಜಾಫರ್‌ 782 916 
ಸೈಯದ್‌ ನಾಸಿರುದ್ದೀನ್‌ ಮುಹಮ್ಮದ್‌ ಶಾ ಖ್ಯಾಜಗಿ 742 . 824 
ಸೈಯದ್‌ ನಿರಖಾಮುದ್ದೀನ್‌ ಅಲೀ 708 808 
ಸೈಯದ್‌ ಕುತುಬುದ್ದೀನ್‌ ಅಬೂ ಅಹ್ಮದ್‌ 687 754 
ಸೈಯದ್‌ ತಕೀ ಯು. ದ್ವೀನ್‌ ಮುಹಮ್ಮದ್‌ 666 735 
ಸೈಯದ್‌ ಮತಾರುದ್ದೀನ್‌ ಅಹ್ಮದ್‌ 645 712 
ಸೈಯದ್‌ ರಿಯಾಉದ್ದೀನ್‌ ಮುಹಮ್ಮದ್‌ 627 699 


ಸೈಯದ್‌ ಕುತುಬುದ್ದೀನ್‌ ಮುಹಮ್ಮದ್‌ 602 680 


ಸೈಯವ್‌ ಮೌದೂದಿ ಒಂದು ಪರಿಚೆಯ 


ಸೈಯದ್‌ ನಿರಭಾಮುದ್ದೀನ್‌ ಅಹ್ಮದ್‌ -584 624 
ಸೈಯದ್‌ ರುಕ್ನುದ್ದೀನ್‌ ಮುಹಮ್ಮದ್‌ ' 545 635. 
ಸೈಯದ್‌ ನಜ್ಮುದ್ದೀನ್‌ ಅಬೂ ಅಹ್ಮದ್‌ 492 577 
ಸೈಯದ್‌ ಕುತುಬುದ್ದೀನ್‌ ಮೌದೂದ್‌ ಚಿಶ್ತಿ 430 527 
ಸೈಯದ್‌ ಅಬೂ ಯೂಸುಫ್‌ ಯಾಕೂಬ್‌ ಚಿಶ್ತಿ 375 459 
ಸೈಯದ್‌ ಅಬುಲ್‌ ಹಸನ್‌ ಮುಹಮ್ಮದ್‌ 41 406 
ಸೈಯದ್‌ ಅಬುನ್ನಸರ್‌ ಸಮ್‌ಅನ್‌ - 398 
ಸೈಯದ್‌ ಅಬೂ ಜಾಫರ್‌ ಇಬ್ರಾಹೀಮ್‌ - 370 
ಸೈಯದ್‌ ಅಬೂ ಅಬ್ದುಲ್ಲಾ ಮುಹಮ್ಮದ್‌ 295 382 
ಸೈಯದ್‌ ಅಬೂ ಮುಹಮ್ಮದ್‌ ಹುಸೈನ್‌ 20 324 


ಸೈಯದ್‌ ಅಬೂ ಇಬ್ರಾಹೀಮ್‌ ಅಬ್ದುಲ್ಲಾ ಅಲೀ ಅಕ್ಸರ್‌ 238 292 
ಸೈಯದ್‌ ಇಮಾಮ್‌ ಸಾಬಿರ್‌ ಅಬುಲ್‌ ಹಸನ್‌ ಅಲೀ 214 254 
ಸೈಯದ್‌ ಇಮಾಮ್‌ ಅಬೂ ಜಾಫರ್‌- 


“ಮುಹಮ್ಮದ್‌ ಅಲೀನಖೀ 195 220 
ಸೈಯದ್‌ ಅಬುಲ್‌ ಹಸನ್‌ ಅಲೀ ರರಭಾ 153 203 
ಸೈಯದ್‌ ಅಬುಲ್‌ ಹಸನ್‌ ಮೂಸಾ ಕಾರಿಮ್‌.... 128,183 
ಸೈಯದ್‌ ಅಬೂ ಅಬ್ದುಲ್ಲಾ ಜಾಫರ್‌ ಸಾದಿಕ್‌ 80 148 
ಸೈಯದ್‌ ಅಬೂ ಜಾಫರ್‌ ಮುಹಮ್ಮದ್‌ ಬಾಕಿರ್‌ 57 114 
ಸೈಯದ್‌ ಅಲೀ ರುನುಲ್‌ ಆಬಿದೀನ್‌ 38.94 
ಹರ್ರುತ್‌ ಇಮಾಮ್‌ ಹುಸೈನ್‌(ರ 4 61 


ಹರ್ರುತ್‌ ಅಲೀ ಬಿನ್‌ ಅಬೂ ತಾಲಿಬ್‌(ರ) - 40 


ಜನನ ಮತ್ತು ಬಾಲ್ಯ 


ಸೈಯದ್‌ ಮೌದೂದಿಯವರು ಕ್ರಿ.ಶ. 1903ರ ಸೆಪ್ಟೆಂಬರ್‌ 25 (3 ರಜಬ್‌ 1321 
ಹಿ.ಶ)ರಂದು ಔರ೦ಗಾಬಾದ್‌ನಲ್ಲಿ ಜನಿಸಿದರು. ಅವರ ಜನನಕ್ಕೆ ಮೂರು ವರ್ಷ ಮುಂಚೆ 
ಮೌದೂದಿ ಕುಟುಂಬದ ಓರ್ವ ಶೈಖ್‌ ಬಂದು ಅವರ ತಂದೆಯ ಜತೆ ವಾಸವಾಗಿದ್ದರು. 
ಅವರು ಅಹ್ಮದ್‌ ಹಸನ್‌ರನ್ನುದ್ದೇಶಿಸಿ ಒಂದು ದಿನ ಹೀಗೆ೦ದರು,"ನಿಮಗೊ೦ದು ಗಂಡು 
ಮಗು ಜನಿಸಿದರೆ ಅದಕ್ಕೆ 'ಅಬುಲ್‌ ಆಲಾ' ಎ೦ದು ಹೆಸರಿಡಬೇಕು. ಆ ಹೆಸರಿನ ಓರ್ವ ಮಹಾ 
ನರು ಈ ಕುಟು೦ಬದಲ್ಲಿ ಆಗಿ ಹೋಗಿದ್ದಾರೆ. ಅವರ ನೆನಪನ್ನು ನೆಲೆ ನಿಲ್ಲಿಸಬೇಕು. ಆ ಮಹಾನ 
ರಿಂದಲೇ ಮೌದೂದಿ ಶಾಖೆ ಆರಂಭವಾದುದು.'ಅವರ ಆದೇಶದ ಮೇರೆಗೆ ಅಹ್ಮದ್‌ ಹಸನ್‌ 
ರವರು ತಮ್ಮ ಪ್ರತ್ರನಿಗೆ 'ಅಬುಲ್‌ ಆಲಾ' ಎ೦ದು ಹೆಸರಿಟ್ಟರು. 

ಬಾಲ್ಕದಲ್ಲಿಯೇ ಸೈಯದ್‌ ಮೌದೂದಿಯವರು ಧಾರ್ಮಿಕ ಕಾರ್ಯಗಳ ಬಗ್ಗೆ ಬಹಳ 
ಆಸಕ್ತಿಯುಳ್ಳವರಾಗಿದ್ದರು. ನಾಲ್ಕು ವರ್ಷ ಪ್ರಾಯವಾದಾಗಿನಿ೦ದ ಮಸೀದಿಗೆ ಹೋಗಿ ಸಾಮೂಹಿಕ 
ನಮಾರು್‌ಗಳಲ್ಲಿ ಭಾಗವಹಿಸುತ್ತಿದ್ದರು. ಅವರ ಅಣ್ಣನವರಾದ ಸೈಯದ್‌ ಅಬುಲ್‌ ಖೈರ್‌ 
ಮೌದೂದಿಯವರು ಈ ರೀತಿ ಬರೆದಿದ್ದಾರೆ: 

ಅಬುಲ್‌ ಆಲಾ ಬಹಳ ಬುದ್ಧಿವ೦ತ ಮತ್ತು ಸ್ವಾಭಿಮಾನಿ ಹುಡುಗನಾಗಿದ್ದ. ನಾಲ್ಕನೇ 
ವರ್ಷ ಪ್ರಾಯದಲ್ಲಿಯೇ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿಯುಳ್ಳವನಾಗಿದ್ದ. ಆಗಲೇ 
ತಂದೆಯವರೊಂದಿಗೆ ಮಸೀದಿಗೆ ತೆರಳಿ ಐದು ಹೊತ್ತು ನಮಾರು್‌ ಮಾಡುತ್ತಿದ್ದ. ಐದನೇ 
ವಯಸ್ಸಿನಲ್ಲಿ ಕುರ್‌ಆನ್‌ನ ಸುಮಾರು ಮೂವತ್ತು ವಾಕ್ಯಗಳನ್ನು ಅರ್ಥ ಸಹಿತ ಕಂಠಸ್ಪಗೊಳಿಸಿದ್ದ. 
ಉಪವಾಸ ವ್ರತಾಚರಣೆಯನ್ನು ಅದರ ನಿಶ್ಚಿತ ಪ್ರಾಯಕ್ಕಿಂತ ಮುಂಚೆಯೇ ಆರಂಭಿಸಿದ. 
ಒ೦ದು ದಿನ ಬೆಳಗಾದಾಗ ಅಬುಲ್‌ ಆಲಾ ಉಪವಾಸ ಆಚರಿಸಿರುವುದಾಗಿ ತಿಳಿಯಿತು. ಮನೆ 
ಯವರು ಎಷ್ಟು ಒತ್ತಾಯ ಮಾಡಿದರೂ ಉಪವಾಸ ಮುರಿಯಲಿಲ್ಲ. ಪ್ರಾಯಕ್ಕಿಂತ ಮುಂಚೆ 
ಈ ರೀತಿ ಪ್ರತಾಚರಣೆಯನ್ನು ಪ್ರಾರಂಭಿಸಿದ್ದು, ಅನ್ಕರ ಪ್ರೇರಣೆಯಿಂದ ಆಗಿರಲಿಲ್ಲ. ಒಂದು 
ದಿನ ತ೦ದೆಯೊಂದಿಗೆ ಮಸೀದಿಗೆ ಹೋದಾಗ 'ಆದಾನ್‌' ಕರೆ ನೀಡುವವರು ಬ೦ದು ಮುಟ್ಟಿರಲಿಲ್ಲ. 
ತಂದೆಯವರು'ಅಬುಲ್‌ ಆಲಾರಿಗೆ 'ಆದಾನ್‌" ಕರೆ ನೀಡಲು ಹೇಳಿದರು. ಯಾವುದೇ ಸಂಕೋಚ 
ವಿಲ್ಲದೆ ಅವರು ಉತ್ತಮವಾಗಿ 'ಅದಾನ್‌" ಕರೆ ನೀಡಿದರು. ತಂದೆಯವರಿಗೆ ಬಹಳ ಸ೦ತೋಷವಾಯಿತು. 
ವಿದ್ಯಾಭ್ಯಾಸ ಕ 
ಮಗನನ್ನು ಓರ್ವ ಧರ್ಮ ಪಂಡಿತನಾಗಿಸಬೇಕೆಂಬುದು ಅಹ್ಮದ್‌ -ಹಸನ್‌ರವರ 
ಬಯಕೆಯಾಗಿತ್ತು. ಶುದ್ದವಾದ ಉರ್ದು ಭಾಷೆಯಲ್ಲಿ ಮಾತನಾಡಲು ಅವರಿಗೆ ಕಲಿಸಿದರು. 
ಗ್ರಾಮಿಣ ಭಾಷೆಯ ಯಾವುದಾದರೂ ಪದ ಅವರ ಬಾಯಲ್ಲಿ ಬಂದಾಗ ಕೂಡಲೇ ಅದನ್ನು' 


10 ಸೈಯದ್‌ ಮೌದೂದಿ ಒಂದು ಪರಿಚಯ 


ಸರಿಪಡಿಸುತ್ತಿದ್ದರು. ಇಸ್ಲಾವೂ ವಿಶ್ವಾಸ-ಶ್ರದ್ಧೆಗಳು ಹಾಗೂ ತತ್ವೆ-ಸಿದ್ಧಾಂತಗಳನ್ನು ವಿವಿಧ 
ಶೈಲಿಯಲ್ಲಿ ಅವರಿಗೆ ಕಲಿಸಿ ಕೊಡುತ್ತಿದ್ದರು. ಅರಬಿ, ಇ೦ಗ್ಲೀಷ್‌, ಪಾರ್ಸಿ, ಉರ್ದು ಮುಂತಾದ 
ಭಾಷೆಗಳ ಪ್ರಾಥಮಿಕ ಪಾಠಗಳನ್ನೂ ಇಸ್ಲಾಮೂ ಕರ್ಮಶಾಸ್ತ್ರ ಮತ್ತು ಹದೀಸ್‌ನ ಕೆಲವು ಗ್ರಂಥ 
ಗಳನ್ನೂ ತಂದೆಯವರೇ ಮಗನಿಗೆ ಕಲಿಸಿದರು. ಮಗನ ಸ್ವಭಾವ ಸಂಸ್ಕರಣೆಯಲ್ಲಿ ಅಹ್ಮದ್‌ 
ಹಸನ್‌ ಅತ್ಯಧಿಕ ಶ್ರದ್ಧೆ ವಹಿಸಿದ್ದರು. ಕೆಟ್ಟ ಬಾಲಕರೊಂದಿಗಿನ ಸಂಪರ್ಕವನ್ನು ಅವರು ಬಹಳ 
ಜಾಗರೂಕತೆಯಿಂದ ನಿಯಂತ್ರಿಸುತ್ತಿದ್ದರು. ಸೈಯದ್‌ ಮೌದೂದಿಯವರು ಆ ಬಗ್ಗೆ ಹೀಗೆ 
ಉಲ್ಲೇಖಿಸಿರುವರು: 

“ಕೆಲವು ಕಾಲದ ತನಕ ತಂದೆಯವರು ನನ್ನನ್ನು ಯಾವುದೇ ಶಾಲೆಗೆ ಸೇರಿಸಿರಲಿಲ್ಲ. 
ನಮ್ಮ ಮನೆಯಲ್ಲೇ ಅವರು ನನಗೆ ಶಿಕ್ಷಣ ತರಬೇತಿಯನ್ನು ನೀಡುತ್ತಿದ್ದರು. ನನ್ನನ್ನು ಕೆಟ್ಟ 
ಬಾಲಕರ ಜೊತೆ ಆಡಲು ಮತ್ತು ಅವರ ಸಂಪರ್ಕ ಬೆಳೆಸಲು ಬಿಡುತ್ತಿರಲಿಲ್ಲ. ತನ್ನ ಸ್ನೇಹಿತರನ್ನೂ 
ಪ್ರಮುಖ ವ್ಯಕ್ತಿಗಳನ್ನೂ ಸಂದರ್ಶಿಸುವಾಗಲೆಲ್ಲಾ ಅವರು ನನ್ನನ್ನೂ ಜೊತೆಯಲ್ಲಿರಿಸುತ್ತಿದ್ದರು. 
ಒಮ್ಮೆ ನನ್ನಿಂದ ಒಂದು ತಪ್ಪು ಸಂಭವಿಸಿತು. ಒಬ್ಬ ಸೇವಕನ ಮಗನನ್ನು ನಾನು ಹೊಡೆದೆ. 
ಆಗ ಆ ಮಗುವನ್ನು ಕರೆದು ಅವರು "ಇವನನ್ನು ಹೊಡೆ" ಎ೦ದು ಆದೇಶಿಸಿದರು. ಅದರಿಂದ 
ಅವಿಸ್ಮರಣೀಯವಾದ ಒಂದು ಪಾಠವನ್ನು ನಾನು ಕಲಿತೆ. ಆ ಮೇಲೆ ಜೀವನದಾದ್ಕ೦ತ ನಾನು 
ಯಾರನ್ನೂ ಉಪದ್ರವಿಸಲಿಲ್ಲ.'' 

ತಂದೆಯವರ ಶಿಕ್ಷಣ ತರಬೇತಿಯಿಂದ ಸೈಯದ್‌ ಮೌದೂದಿಯವರಲ್ಲಿ ಪಾಪ- 
ಪುಣ್ಮ ಪ್ರಜ್ಞೆಯು ಬಲವಾಗಿ ಬೇರೂರಿತು. ಉನ್ನತ ವ್ಯಕ್ತಿಗಳ ಸ೦ಪರ್ಕದಿ೦ದ ಜೀವನದ 
ಗಂಭೀರ ಆಶಯಗಳು ಮತ್ತು ಉನ್ನತ ಆದರ್ಶಗಳು ಅವರ ಕೋಮಲ ಮನಸ್ಸಿನಲ್ಲಿ ಅಂಕುರಿಸಿ 
ದವು. ಅವರು ತಮ್ಮ ಜೀವನ ಸಂಪ್ರದಾಯವನ್ನೂ ಗುಣ-ನಡತೆಯನ್ನೂ ದೃಢವಾದ ಬುನಾದಿಯ 
ಮೇಲೆ ಕಟ್ಟಿ ಬೆಳೆಸಿದರು. ಒಂಬತ್ತನೇ ವರ್ಷ ಪ್ರಾಯವಾಗುವ ತನಕ ಅಹ್ಮದ್‌ ಹಸನ್‌ರ 
ಶಿಕ್ಷಣ ತರಬೇತಿಯಲ್ಲಿದ್ದ ಸೈಯದ್‌ ಮೌದೂದಿಯವರು ಅವರಿಂದ ಅರಬಿ ಭಾಷೆ, ವ್ಯಾಕರಣ, 
ಕರ್ಮಶಾಸ್ತ್ರದ ಪ್ರಾಥಮಿಕ ಗ್ರ೦ಥಗಳು ಹಾಗೂ ಹದೀಸ್‌ನ ಅಭ್ಯಾಸ ಮಾಡಿದರು. ಅನಂತರ 
ಮೌ| ನದೀಮುಲ್ಲಾ ಹುಸೈನಿಯವರ ಸಲಹೆಯಂತೆ ಔರಂಗಾಬಾದ್‌ನ 'ಮದ್ರಸಾ ಫೌಕಾನಿಯಾ' 
(ಪ್ರೌಢ ಶಾಲೆಕ್ಕೆ ಸೇರಿಸಿದರು. 


ಲೇಖನಿ ಹಿಡಿದು ಜೀವನ ಯಾತ್ರೆಯಲ್ಲಿ 


ಅಂದಿನ ಹೈದರಾಬಾದ್‌ ಪ್ರಾಂತ್ಯದಲ್ಲಿ ಜಾರಿಯಲ್ಲಿದ್ದ ಶಿಕ್ಷಣ ಪದ್ಧತಿಯಂತೆ 
ಮಾಧ್ಯಮಿಕ ಶಾಲಾ ವಿದ್ಯಾಭ್ಯಾಸಕ್ಕೆ 'ರುಶ್ಲಿಯ್ಕಾ' ಹಾಗೂ ಹೈಸ್ಕೂಲು ವಿದ್ಯಾಭ್ಯಾಸಕ್ಕೆ 'ಮೌಲವಿ' 
ಕೋರ್ಸು ಎನ್ನುತ್ತಿದ್ದರು. ಮೌಲವಿ ಕೋರ್ಸ್‌ನಲ್ಲಿ ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಮೆಟ್ರಿಕ್‌ನ 
ಪಾಠ್ಮ ಪದ್ಧತಿಯನ್ನು ಕಲಿಯಬೇಕಾಗುತ್ತಿತ್ತು. ಶಿಕ್ಷಣ ಮಾಧ್ಯಮ ಉರ್ದುವಾಗಿತ್ತು. ಜೊತೆಗೆ 


ಲೇಖನಿ ಹಿಡಿದು ಜೀವನ ಯಾತ್ರೆಯಲ್ಲಿ n 


ಅರಬಿ ಭಾಷೆ, ಅದೇ ಭಾಷೆಯಲ್ಲಿ ಕರ್ಮಶಾಸ್ತ್ರಾಭ್ಯಾಸ, ಹದೀಸ್‌, ಮನ್ತಿಕ್‌ (ತರ್ಕಶಾಸ್ತ್ರ) 
ಇತ್ಯಾದಿಗಳನ್ನು ಕಡ್ಡಾಯವಾಗಿ ಕಲಿಸಲಾಗುತ್ತಿತ್ತು. 

ಆಗಿನ ಕಾಲದಲ್ಲಿ ವಿದ್ಯಾರ್ಥಿಯನ್ನು ಒಂದನೇ ಕ್ಲಾಸಿಗೇ ಸೇರಿಸಬೇಕೆಂಬ ಕಡ್ಡಾಯ 
ವಿರಲಿಲ್ಲ. ವಿದ್ಯಾರ್ಥಿಯ ಅರ್ಹತೆಗನುಸಾರ ಮೇಲಿನ ತರಗತಿಗಳಿಗೂ ಸೇರಿಸಬಹುದಾಗಿತ್ತು. 
ಮೌದೂದಿಯವರು ಮೊದಲಿಗೆ ಸೇರಿದ್ದು 'ರುಶ್ಹಿಯಾ' ಶಾಲೆಗೆ. ಆಗ ಅವರ ಪ್ರಾಯ 9 ವರ್ಷ. 
ಆರು ತಿಂಗಳ ಬಳಿಕ ಪರೀಕ್ಷೆ ನಡೆಯಿತು. ಗಣಿತ ಒ೦ದು ಬಿಟ್ಟು ಉಳಿದೆಲ್ಲ ಪಾಠಗಳಲ್ಲಿಯೂ' 
ಅವರು ಹೆಚ್ಚು ಅಂಕಗಳನ್ನು ಗಳಿಸಿದರು. ಆದ್ದರಿಂದ ಕೇವಲ, ಆರೇ ತಿಂಗಳಲ್ಲಿ ಅವರು . 
ಹೈಸ್ಕೂಲ್‌ನ ಮೌಲವಿ ಕೋರ್ಸ್‌ ಸೇರುವಂತಾಯಿತು. 1914ರಲ್ಲಿ ನಡೆದ ಮೌಲವಿ 
ಪರೀಕ್ಷೆಯಲ್ಲಿ ಪಾಸಾದರು. ಆಗ ಅವರ ಪ್ರಾಯ 11 ವರ್ಷವಾಗಿತ್ತು. ಆಗ ಅಹ್ಮದ್‌ ಹಸನ್‌ 
ರವರ ಆರ್ಥಿಕ ಸ್ಥಿತಿ ಉತ್ತಮವಿರಲಿಲ್ಲ. ಆರೋಗ್ಯವೂ ಕೆಟ್ಟಿತ್ತು. ಆದ ಕಾರಣ ಅವರು 
ಹೈದರಾಬಾದ್‌ ನಗರದಲ್ಲಿ ಬಂದು ನೆಲೆಸಿದರು. ಅಲ್ಲಿ ಅವರು ಸೈಯದ್‌ ಮೌದೂದಿಯನ್ನು 
'ದಾರುಲ್‌ ಉಲೂಮ್‌' ಕಾಲೇಜಿಗೆ ಸೇರಿಸಿದರು. ಪ್ರಖ್ಯಾತ ಧರ್ಮ ಪಂಡಿತರೂ ಪವಿತ್ರ 
ಕುರ್‌ಆನ್‌ನ ವ್ಯಾಖ್ಯಾನಕಾರರೂ ಆದ ಮೌಲಾನಾ ಹಮೂದುದ್ದೀ/ ನ್‌ ಫರಾಹಿಯವರು. ಆ 
ಕಾಲೇಜಿನ ಪ್ರಾಚಾರ್ಯರಾಗಿದ್ದರು. ಅವರು ಮೌದೂದಿಯವರನ್ನು ಅತ್ಯಂತ ಪ್ರೀಶಿ-ವಾತ್ಸಲ್ಕ 
ದೊಂದಿಗೆ ತರಬೇತಿಗೊಳಿಸಿದರು. 

ಅಹ್ಮದ್‌ ಹಸನ್‌ರವರು ತಮ್ಮ ಹಿರಿಯ ಪುತ್ರ ಅಬೂ ಮುಹಮ್ಮದ್‌ ಮೌದೂದಿ 
ಯವರ ಬಳಿ ಬೋಪಾಲಿಗೆ ಹೋಗಿ ನೆಲೆಸಿದರು. ಅಬುಲ್‌ ಆಲಾರವರು ತಮ್ಮ ಕಾಲೇಜು 
ವಿದ್ಯಾಭ್ಯಾಸ ಮುಗಿಸುವುದಕ್ಕಿಂತ ಮುಂಚಿತವಾಗಿಯೇ ತಂದೆಯವರಿಗೆ ಪಕ್ಷವಾತದ ಖಾಯಿಲೆ 
ಯಾಯಿತು. ಸೈಯದ್‌ ಮೌದೂದಿಯವರು ಶಿಕ್ಷಣವನ್ನು ತೊರೆದು ತಾಯಿಯ ಜೊತೆ 
ಬೋಪಾಲಿಗೆ ತೆರಳಿ ತಂದೆಯ ಶುಶ್ರೂಷೆಯಲ್ಲಿ ನಿರತರಾದರು. ಆದರೆ ಅವರ ರೋಗವು 
ಉಲ್ಬಣಗೊಂಡಿತು. 1920ರಲ್ಲಿ ಅವರು ನಿಧನ ಹೊಂದಿದರು. 17ರ ಯುವಕನಾದ ಅಬುಲ್‌ 
ಆಲಾ ಕುಟು೦ಬದ ಭಾರ ಹೊರ ಬೇಕಾಯಿತು. ಆಗಿನ ಪರಿಸ್ಥಿತಿಯನ್ನು ಮೌದೂದಿಯವರು 
ತಮ್ಮ ಆತ್ಮಕಥೆಯಲ್ಲಿ ಈ ರೀತಿ'ಉಲ್ಲೇಖಿಸಿದ್ದಾರೆ: "ಜೀವನದ ಕಹಿ ವಾಸ್ತವಿಕತೆಗಳನ್ನು ಆಗ 
ಕಾನು ಸರಿಯಾಗಿ ಅರಿತು ಕೊಂಡೆ. ಕಳೆದ ಎರಡು ವರ್ಷಗಳ ಅನುಭವಗಳು ನನಗೆ ಒಂದು 
ಸಾಶವಾಗಿತ್ತು. ಈ ಲೋಕದಲ್ಲಿ ಗೌರವದಿಂದ ಜೀವಿಸಬೇಕಾದರೆ ತನ್ನ ಸ್ವಂತ ಕಾಲಲ್ಲಿ 
ನಿಲ್ಲಲು ಸಿದ್ಧನಾಗಬೇಕು. ಆರ್ಥಿಕ ಸ್ವಾವಲಂಬನೆ ಇಲ್ಲದೆ ಗೌರವಯುತ ಬಾಳು ಅಸಾಧ್ಯ. | 
ಕ್ರಕೃತಿಯು ನನಗೆ ಸಾಹಿತ್ಯ ಸಾಮರ್ಥ್ಯವನ್ನು 'ಅನುಗ್ರಹಿಸಿತ್ತು. ಪಠನ, ಅಭ್ಯಾಸ ಮತ್ತು 
೨ನ್ವೇಷಣೆಗಳ ಮೂಲಕ ಅದನ್ನು ಇನ್ನಷ್ಟು ಪರಿಪಕ್ಕಗೊಳಿಸಿ ಬೆಳೆಸಲು ನಾನು ಪ್ರಯತ್ನಿಸಿದೆ. 
೨೦ತೂ ಲೇಖನಿ ಹಿಡಿದು ಜೀವನ ಯಾತ್ರೆಯಲ್ಲಿ ಮಾರ್ಗ ರಚಿಸುತ್ತಾ ಸಾಗಲು ನಾನು 
ರ್ಥರಿಸಿದೆ. ಆಫೀಸ್‌ ಕೆಲಸಕ್ಕೆ ಸೇರಲು ನನಗೆ ಮನಸ್ಸಿರಲಿಲ್ಲ.” 


12 ಸೈಯದ್‌ ಮೌದೂದಿ ಒ೦ದು ಪರಿಚಯ 


1914ರಲ್ಲಿ ಮೌಲವಿ ಪರೀಕ್ಷೆಯ ಬಳಿಕ ದೊರೆತ ರಜಾ ದಿನಗಳಲ್ಲಿ ಅಬುಲ್‌ 
ಆಲಾರವರು ಕಾಸಿಮ್‌ ಅಮೂನ್‌ ಬೇಯವರ 'ಅಲ್‌ ಮರ್‌ಅತುಲ್‌ ಜದೀದ' (ಆಧುನಿಕ 
ಮಹಿಳೆ) ಎಂಬ ಅರಬಿ ಗ್ರ೦ಥವನ್ನು ಉರ್ದು ಭಾಷೆಗೆ ಭಾಷಾ೦ತರಿಸಿದರು. ಆಗ ಅವರ 
ಪ್ರಾಯ ಕೇವಲ 11' ವರ್ಷವಾಗಿತ್ತು. 1918ರಲ್ಲಿ ಅವರು ಪತ್ರಿಕಾ ಜಗತ್ತಿಗೆ ಪ್ರವೇಶಿಸಿದರು. 
ಬಿಜ್ನೂರ್‌ನಿಂದ ಹೊರಡುತ್ತಿದ್ದ 'ಅಲ್‌ ಮದೀನಾ' ಎಂಬ ಪತ್ರಿಕೆಯಲ್ಲಿ ಅಣ್ಣ ಅಬುಲ್‌ 
ಖೈರ್‌ ಮೌದೂದಿ ಸಂಪಾದಕರಾಗಿಯೂ ಅಬುಲ್‌ ಆಲಾ ಸಹ ಸಂಪಾದಕರಾಗಿಯೂ ದುಡಿದರು. 
1919ರಲ್ಲಿ ಖಿಲಾಫತ್‌ ಚಳವಳಿ ಆರಂಭವಾದಾಗ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. 
ಚಳವಳಿಯ ವೇಳೆ ಬಂಧನಕ್ಕೊಳಗಾದವರ ಮನೆಯವರಿಗೆ ಆರ್ಥಿಕ ಸಹಾಯ ಮಾಡುವ 
ಸಲುವಾಗಿ 'ಅ೦ಜುಮನೆ ಇಅನತೆ ನರುರ್‌ ಬಂದಾನೆ ಇಸ್ಲಾಮ್‌' (ಮುಸ್ಲಿಮ್‌ ಖೈದಿಗಳ 
ಸಹಾಯ ಸಂಘ) ಎಂಬ ಸಂಘ ಸ್ಥಾಪಿಸಿ ಅದರಲ್ಲಿ ಸಕ್ರಿಯವಾಗಿ ದುಡಿದರು. ಸಂಘದ 
ಜೀವನಾಡಿಯಂತಿದ್ದ ತಾಜುದ್ದೀನ್‌ರವರು ಜಬಲ್ಬುರದಿ೦ದ 'ತಾಜ್‌" ಎ೦ಬ ಹೆಸರಿನ ಪತ್ರಿಕೆ 
ಯೊಂದನ್ನು ಹೊರಡಿಸಿದರು. ಅದರ ಸಂಪಾದಕತ್ವದ ಹೊಣೆಯೂ ಮೌದೂದಿ ಸಹೋದರರ 
ಮೇಲೆ ಬಿತ್ತು. ಕೇವಲ ಕೆಲವೇ ತಿಂಗಳ ಬಳಿಕ ಆರ್ಥಿಕ ಅಡಚಣೆಗಳಿ೦ದಾಗಿ ಆ ಪತ್ರಿಕೆ ನಿಂತು 
ಹೋಯಿತು. ಪತ್ರಿಕಾ ಜಗತ್ತಿಗೆ ಕಾಲಿರಿಸಿದಾಗ ಇಂಗ್ಲೀಷ್‌ ಭಾಷಾ ಪಾಂಡಿತ್ಯದ ಆಗತ್ಯ 
ಅಬುಲ್‌ ಆಲಾರಿಗೆ ಮನವರಿಕೆಯಾಯಿತು. ಅಂತೆಯೇ ಅವರು ಮೌಲವಿ ಮುಹಮ್ಮದ್‌ 
ಫಾಯಿಲ್‌ ಅವರಿಂದ ಇಂಗ್ಲೀಷ್‌ ಭಾಷಾ ಸಾಹಿತ್ಯದ ಅಧ್ಯಯನ ಮಾಡತೊಡಗಿದರು. ಎರಡು. 
ರ್ಷಗಳ ನಿರಂತರ ಅಧ್ಯಯನದಿಂದ ಇಂಗ್ಲೀಷ್‌ ಭಾಷೆಯ ಜೊತೆಗೆ ಆ ಭಾಷೆಯಲ್ಲಿದ್ದ 
ತತ್ವಜ್ಞಾನ, ರಾಜನೀತಿ, ಅರ್ಥಶಾಸ್ತ್ರ, ಧರ್ಮ ಮತ್ತು ಸಂಸ್ಕೃತಿಯ ಚರಿತ್ರೆ, ಸಮಾಜಶಾಸ್ತ್ರ 
ಮುಂತಾದ ಹಲವಾರು ವಿಷಯಗಳ ಅನೇಕ ಗ್ರಂಥಗಳನ್ನು ಅಭ್ಯಸಿಸಿದರು. 
ಇದೇ ಸ೦ದರ್ಭದಲ್ಲಿ ಅವರು ತಮ್ಮ ಇಸ್ಲಾಮೊ ಅಧ್ಯಯನವನ್ನು ಮುಂದುವರಿಸಿದರು. 
ಅರಬೀವ್ಕಾಕರಣ, ಅರಬೀ ಸಾಹಿತ್ಯಶಾಸ್ತ್ರ (ಇಲ್‌ಮುಲ್‌ ಮಆನೀ), ಅರಬೀ ಅಲಂಕಾರ 
ಶಾಸ್ತ್ರ (ಇಲ್‌ಮುಲ್‌ ಬಯಾನ್‌),ತರ್ಕಶಾಸ್ತ್ರ (ಮಂತಿಕ್‌), ತಪ್ಸೀರ್‌(ಕುರ್‌ಆನ್‌ ವ್ಯಾಖ್ಯಾನ), 
ಹದೀಸ್‌, ಹದೀಸ್‌ ನಿರೂಪಣಾ ಶಾಸ್ತ್ರ, ಕರ್ಮಶಾಸ್ತ್ರ ಮು೦ತಾದ ವಿಷಯಗಳಿಗೆ ಸಂಬಂಧಿಸಿದ 
ಅನೇಕ ಬೃಹತ್‌ ಗ್ರ೦ಥಗಳನ್ನವರು ವಿವಿಧ ಗುರುಗಳಿ೦ದ ಕಲಿತರು. 
ಅವರ ಅರಬೀ ಭಾಷಾ ಪಾಂಡಿತೈವು ಅಗಾಧವಾಗಿತ್ತು. ಮುಹಮ್ಮದ್‌ ಶೀರಾಯಿಯವರು 
ರಚಿಸಿದ ತತ್ವಶಾಸ್ತ್ರದ ಗಹನವಾದ ಗ್ರಂಥ 'ಅಲ್‌ ಅಸ್‌ಫಾರುಲ್‌ ಅರ್‌ಬಯಃ" ಎಂಬ 
ಕೃತಿಯನ್ನು ಉಸ್ಮಾನಿಯಾ ವಾರ್ಸಿಟಗಾಗಿ ಅಬುಲ್‌ ಆಲಾರವರೇ ಉರ್ದು ಭಾಷೆಗೆ ತರ್ಜುಮೆ 
ಮಾಡಿದ್ದರು. 1963ರ ಮೇ 11ರಂದು ಸೈಯದ್‌ ಮೌದೂದಿ ಮಕ್ಕಾದ ಮಸ್ತಿದ್‌ ಜೆಹಲವಿಯಲ್ಲಿ 
ಮಾಡಿದ ಅರಬೀ ಭಾಷಣವು ಅವಿಸ್ಮರಣೀಯವೆನಿಸಿದೆ. ಅದೇ ಭಾಷಣವು ಆ ಬಳಿಕ 'ಇಸ್ಲಾಮೂ 
ತಹ್ರೀಕೋಲಕೆಲಿಯೆ ಏಕ್‌ ಲಾಇಹಯೆ ಅಮಲ್‌' (ಇಸ್ಲಾಮೂ ಆ೦ದೋಲನಗಳಿಗೆ ಒಂದು 


ಕೋಮು ಗಲಭೆಗಳು 13 


ಕಾರ್ಯ ವಿಧಾನ) ಎಂಬ ಹೆಸರಲ್ಲಿ ಪ್ರಕಾಶನಗೊ೦ಡಿತು. ಜಮ್‌ಇಯ್ಯತುಲ್‌ ಉಲಮಾಯೆ 
ಹಿಂದ್‌ನ ನಾಯಕರಾದ ಮೌ| ಅಹ್ಮದ್‌ ಸಈದ್‌ ಹಾಗೂ ಮುಫ್ತಿ ಕಿಫಾಯತುಲ್ಲಾ ಅವರ 
ಜೊತೆ ಅಬುಲ್‌ ಆಲಾರಿಗೆ ಉತ್ತಮ ಬಾ೦ಧವ್ಕವಿತ್ತು. 1921ರಲ್ಲಿ ಜಮ್‌ಇಯ್ಯತ್‌ ವತಿಯಿಂದ 
'ಮುಸ್ಲಿಮ್‌* ಎಂಬ ಒಂದು ಪತ್ರಿಕೆಯು ಹೊರಟಿತ್ತು. ಅಬುಲ್‌ ಆಲಾ ಅವರೇ ಅದರ 
ಸಂಪಾದಕರಾಗಿದ್ದರು. ಆ ಪತ್ರಿಕೆಯು 1923ರ ತನಕ ಪ್ರಕಟವಾಗಿ ಆ ಬಳಿಕ ಕಾರಣಾಂತರದಿಂದ 
ನಿಂತು ಹೋಯಿತು. ಕ 
1916ರಿಂದ 1921ರವರೆಗಿನ ಕಾಲ ಅಬುಲ್‌ ಆಲಾರ ಮಟ್ಟಿಗೆ ಅತ್ಯಂತ ಕಠಿಣ 
ಪರೀಕ್ಷಾ ಘಟ್ಟಿವಾಗಿತ್ತು. ಆರ್ಥಿಕ ಮುಚ್ಟಿತಿಯಿ೦ದಾಗಿ ಮನೆ ಮಾರಿಲ್ಲದ ಅವಸ್ಥೆಯನ್ನು 
ಅವರು ಎದುರಿಸಬೇಕಾಯಿತು. 1921ರ ನಂತರ ದೆಹಲಿಯಲ್ಲಿ ಅವರು ಬಹುವಂಶ ಸಮಾಧಾನ 
ಕರ ಜೀವನ ಸಾಗಿಸಲು ಶಕ್ತರಾದರು. ಇದೇ ಕಾಲಾವಧಿಯಲ್ಲಿ ಅಬುಲ್‌ ಆಲಾ ಭಾರತದ ಘನ 
ವಿದ್ವಾಂಸರಿಂದ ಉನ್ನತ ವಿದ್ಯಾಭ್ಯಾಸ ಗಳಿಸಿದರು. ಅರಬೀ ಸಾಹಿತ್ಯ, ಕುರ್‌ಆನ್‌ ವ್ಯಾಖ್ಯಾನ, 
ಹದೀಸ್‌, ನ್ಯಾಯಶಾಸ್ತ್ರ, ತತ್ವಜ್ಞಾನ ಮು೦ತಾದ ವಿಷಯಗಳ ಬಗ್ಗೆ ಗಹನವಾದ ಅಧ್ಯಯನ 
ಈ ಕಾಲಾವಧಿಯಲ್ಲಿ ಇನ್ನಷ್ಟು ಮುಂದುವರಿಯಿತು. ' 
1924ರಲ್ಲಿ ಮೌಲಾನಾ ಮುಹಮ್ಮದಲೀ ಜೌಹರ್‌ ಅವರು ತಮ್ಮ 'ಹಮ್‌ದರ್ದ್‌' 
ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ದುಡಿಯಲು ಅಬುಲ್‌ ಆಲಾರನ್ನು ಆಹ್ವಾನಿಸಿದ್ದರು. ಆದರೆ 
ಜಮೂಅತುಲ್‌ ಉಲಮಾಯೆ ಹಿಂದ್‌ ಶೀಘ್ರದಲ್ಲೇ 'ಅಲ್‌ ಜಮ್‌ಇಯ್ಯತ್‌' ಎಂಬ ಪತ್ರಿಕೆ 
ಆರಂಭಿಸಲಿದ್ದ ಕಾರಣ ಅವರು ಆ ಆಹ್ವಾನವನ್ನು ಸ್ವೀಕರಿಸಲಿಲ್ಲ. 1925ರ ಆರಂಭದಲ್ಲೇ 
'ಅಲ್‌ ಜಮ್‌ಇಯ್ಕ್ಯತ್‌' ಆರಂಭವಾಯಿತು. ಮೌದೂದಿಯವರು ಅದರ ಸಂಪಾದಕರಾದರು. 


ಕೋಮು ಗಲಭೆಗಳು 


ದುರದೃಷ್ಟವಶಾತ್‌ ಸುಮಾರು ಇದೇ ಕಾಲದಲ್ಲಿ ಭಾರತದ ಹಿಂದೂ-ಮುಸ್ಲಿಮ್‌ 
`ಸ೦ಬ೦ಧವನ್ನು ಹದಗೆಡಿಸುವ ಅನೇಕ ಗಲಭೆಗಳಾದುವು. ಬರಬರುತ್ತಾ ಹಿ೦ದೂ-ಮುಸ್ಲಿಮ್‌ 
ಕೋಮು ಗಲಭೆಗಳು. ಭಾರತದಲ್ಲಿ ಒಂದು ನಿತ್ಯ ಘಟನೆಯಾಗಿ ಮಾರ್ಪಟ್ಟಿತು. ಆದರೆ ಈ 
ಗಲಭೆಗಳಿಗೆ ಧರ್ಮವು ಖಂಡಿತ ಕಾರಣವಾಗಿರಲಿಲ್ಲ. ವಾಸ್ತವದಲ್ಲಿ ಎರಡು ಕೋಮುಗಳಿಗೆ 
ಸೇರಿದ ಕೆಲವು ಸಮಾಜ ವಿರೋಧಿ ಶಕ್ತಿಗಳೇ ಇವುಗಳಿಗೆ ಪ್ರೇರಣೆ ನೀಡುತ್ತಿದ್ದುವು ಮತ್ತು 
ಅವುಗಳೇ ಇದರಿಂದ ಪ್ರಯೋಜನ ಪಡೆಯುತ್ತಿದ್ದವು. 

ಅಂದು ಕೆಲವು ಹಿಂದೂ ಕೋಮುವಾದಿ ಸಂಘಟನೆಗಳು ಮುಸ್ಲಿ ಮರನ್ನು ಭಾರತದಿ೦ದ 
ಓಡಿಸಬೇಕೆಂದೂ ಮಾತ್ರವಲ್ಲ ಮಕ್ಕಾದ 'ಕಅಬಾ'ದಲ್ಲಿ ಓಂಕಾರ ಲಿಖಿತ ಭಗವಾಧ್ವಜ 
ಹಾರಿಸಬೇಕೆ೦ದೂ ಘೋಷಣೆ ಹಾಕತೊಡಗಿದವು ಪಂಡಿತ್‌ ಮದನ್‌ ಮೋಹನ್‌ ಮಾಲವೀಯ, 
ಲಾಲಾ ಲಜಪತ್‌ ರಾಯ್‌, ಸ್ವಾಮೊ ಶ್ರದ್ದಾ: ನ೦ದರೇ ಮೊದಲಾದವರು ಹಿ೦ದೂ ಮಹಿಳೆಯರು 


14 ಸೈಯದ್‌ ಮೌದೂದಿ ಒಂದು ಪರಿಚಯ 


ಕೂಡಾ ಮುಸ್ಲಿಮರ ವಿರುದ್ಧ ಆಯುಧಧಾರಿಗಳಾಬೇಕೆಂದು ಬಹಿರಂಗವಾಗಿ ಬೋಧಿಸಿದರು. 

ಇದೇ ಸ೦ದರ್ಭದಲ್ಲಿ ಸ್ಟಾಮೂ ಶ್ರದ್ಧಾನ೦ದರಿ೦ದ ಬರೆಯಲ್ಪಟ್ಟದ್ದೆ೦ದು ಹೇಳಲಾದ 
'ರಂಗೀಲಾ ರಸೂಲ್‌' ಎ೦ಬ ಪ್ರವಾದಿ ಮುಹಮ್ಮದ್‌ರವರನ್ನು(ಸ) ಅವಹೇಳನ ಮಾಡುವ . 
ಹಾಗೂ ಅವರನ್ನು ಓರ್ವ ಲ೦ಪಟನೆ೦ದು (ಶಾಂತಂ ಪಾಪಂ) ಚಿತ್ರಿಸುವ ಕೃತಿಯೊಂದು ಹೊರ 
ಬಂತು. 'ರಾಜಪಾಲ್‌' ಎ೦ಬೋರ್ವ ಹಿಂದೂ ಪುಸ್ತಕ ವ್ಯಾಪಾರಿ ಅದರ ಪ್ರಕಾಶಕರಾಗಿದ್ದರು. 
ಇದು ಇಸ್ಲಾಮೂ ಮನಸ್ಸಾಕ್ಷಿಯನ್ನು ತೀವ್ರವಾಗಿ ಘಾಸಿಗೊಳಿಸಿತು. ಹಿಂದೂ-ಮುಸ್ಲಿಮ್‌ 
ಸಮುದಾಯಗಳ ಮಧ್ಯೆ ದ್ವೇಷ ಹರಡುವ ಆ ಪುಸ್ತಕದ ಪ್ರಕಾಶಕರ ಮತ್ತು ಲೇಖಕರ ವಿರುದ್ಧ 
ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ಮುಂದಿಟ್ಟು ಮುಸ್ಲಿಮರು ಉಗ್ರ ಪ್ರತಿಭಟನೆಯನ್ನು 
ನಡೆಸಿದರು. ರಾಜಪಾಲರ ವಿರುದ್ಧ ಕೋರ್ಟಿನಲ್ಲಿ ಕ್ರಿಮಿನಲ್‌ ದಾವೆ ಹೂಡಿದರು. ಕೆಳಗಿನ 
ನ್ಯಾಯಾಲಯದಲ್ಲಿ. ಅವರಿಗೆ ಶಿಕ್ಷೆ ಆಯಿತಾದರೂ ಲಾಹೋರ್‌ ಹೈಕೋರ್ಟ್‌ ಅವರನ್ನು 
ನಿರಪರಾಧಿ ಎಂದು ಘೋಷಿಸಿತು. ಜಸ್ಟಿಸ್‌ ದಿಲೀಪ್‌ ಸಿಂಗ್‌ ಎಂಬವರೊಬ್ಬರು ಆಗ 
ಲಾಹೋರ್‌ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು. 

.ಈ ತೀರ್ಪು ಮುಸ್ಲಿಮರನ್ನು ಇನ್ನಷ್ಟು ರೊಚ್ಚಿಗೆಬ್ಬಿಸಿತು. ದಿಲೀಪ್‌ ಸಿಂಗ್‌ ತಮ್ಮ 
ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಅವರು ಪುನಃ ಪ್ರತಿಭಟಿಸಿದರು. ದೇಶದಾದ್ಕ೦ತ 
ಕೋಮುಗಲಭೆ ವ್ಯಾಪಿಸಿತು. ಹಿಂದೂ ಮಹಾಸಭಾ ಮತ್ತು ಶುದ್ದೀ ಆಂದೋಲನ ನಾಯಕ 
ಹಾಗೂ ಪ್ರಸ್ತುತ ಗ್ರಂಥದ ಕರ್ತೃ ಆಗಿದ್ದ ಸ್ಟಾಮೂ ಶ್ರದ್ಧಾನಂದರನ್ನು ಅಬ್ದುರ್ರಶೀದ್‌ 
ಎಂಬೋರ್ವ ಮುಸ್ಲಿಮ್‌ ಯುವಕ ಕೊಲೆಗೈದ. ಇದು 1926ರ ಫೆಬ್ರವರಿಯಲ್ಲಿ ನಡೆದ 
ಘಟನೆ. 

ಸ್ವಾಮೊ ಶ್ರದ್ಧಾನಂದರ ವಧೆಯು ಸಂಪೂರ್ಣ ಹಿಂದೂ ಸಮುದಾಯವನ್ನು 
ರೊಚ್ಚಿಗೆಬ್ಬಿಸಿತು. ಹಿಂದೂ ಮಹಾಸಭಾ ಮತ್ತು ಹಿಂದೂ ಪತ್ರಿಕೆಗಳಲ್ಲದೇ ಕಾಂಗ್ರೆಸ್‌ ನಾಯಕರು 
ಸಹ ಇಸ್ಲಾಮ್‌ ಮತ್ತು ಮುಸ್ಲಿಮರನ್ನು ಬಹಿರಂಗವಾಗಿ ದೂಷಿಸಲಾರಂಭಿಸಿದರು. ಇಸ್ಲಾಮ್‌ನ 
'ಜಿಹಾದ್‌' ಕಲ್ಪನೆ ಅವರ ಆಕ್ಷೇಪಗಳ ಕೇಂದ್ರ ಬಿ೦ದುವಾಗಿತ್ತು. ಇಸ್ಲಾಮ್‌ ಖಡ್ಗದ ಬಲದಿಂದ 
ಹರಡಿತು`ಎಂದು ಅವರು ಪ್ರಚಾರಪಡಿಸಿದರು. ಇಸ್ಲಾಮ್‌ ಧರ್ಮದಲ್ಲಿ ಬುದ್ದಿಶಕ್ತಿ, ಯುಕ್ತಿ 
ಅಥವಾ ನ್ಯಾಯಕ್ಕೆ ಯಾವುದೇ ಸ್ಥಾನವಿಲ್ಲ. ಅದು ಅನಾಗರಿಕ ಅರಬಿ ಬದ್ದುಗಳ ಧರ್ಮ. 
ಮಹಮ್ಮದೀಯರು ಬಲಾತ್ಕಾರವಾಗಿ 'ಕಲಿಮಾ' ಹೇಳಿಸಿ ಜನರನ್ನು ಮುಸ್ಲಿಮರಾಗಿ ಪರಿವರ್ತಿಸಿ 
ದರು. ಕಾಫಿರರನ್ನು ಹೇಗೆ ಕೊಂದರೂ ಅವರು ಸೀದಾ ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬುದು 
ಅವರ ವಿಶ್ವಾಸವಾಗಿದೆ. ಈ ಧರ್ಮ ಅಸ್ತಿತ್ವದಲ್ಲಿರುವ ತನಕ ಶಾಂತಿ ಮತ್ತು ಸುವ್ಯವಸ್ಥೆ 
ಲೋಕದಲ್ಲಿರಲಾರದು 'ಎಂಬಿತ್ಕಾದಿಯಾಗಿ ಅವರು ಆರೋಪಿಸತೊಡಗಿದರು. 

ಮುಸ್ಲಿಮ್‌ ಪಂಡಿತರು ಆ ಆರೋಪಗಳಿಗೆ ಉತ್ತರ ನೀಡದೇ ಇರಲಿಲ್ಲ. ಧರ್ಮದ 
ವಿಷಯದಲ್ಲಿ ಯಾವುದೇ ಬಲಾತ್ಕಾರವಿಲ್ಲವೆ೦ದೂ ಕೇವಲ ಸದುಪದೇಶ ಮತ್ತು ತರ್ಕಬದ್ಧ 


ಅಲ್‌ ಜಿಹಾದ್‌ ಫಿಲ್‌ ಇಸ್ಲಾಮ್‌ I 15 


ವಿಚಾರ ವಿನಿಮಯದಿಂದ ಮಾತ್ರ ಜನರನ್ನು ಇಸ್ಲಾಮ್‌ ಧರ್ಮಕ್ಕೆ ಆಕರ್ಷಿಸಲಾಗುತ್ತದೆ 
ಎಂದೂ ಅವರು ಪ್ರತಿಪಾದಿಸಿದರು. ಆದರೆ ಇದಾವುದೂ ಹೆಚ್ಚಿನ ಪರಿಣಾಮ ಬೀರಲಿಲ್ಲ. 


"ಅಲ್‌ ಜಿಹಾದ್‌ ಫಿಲ್‌ ಇಸ್ಲಾಮ್‌? 


ಅಗಿನ ಕಾಲದಲ್ಲಿ ದೆಹಲಿಯ ಜಾಮಿಆ ಮಸೀದಿಯಲ್ಲಿ ಶುಕ್ರವಾರದ ಪ್ರಾರ್ಥನೆಯ 
ಬಳಿಕ ಮಾ| ಮುಹಮ್ಮ ದ್‌ ಅಲೀ ಜೌಹರ್‌ ಅವರು ಭಾಷಣ ಮಾಡುವುದು ರೂಢಿಯಾಗಿತ್ತು. 
ಒಮ್ಮೆ ಅವರು ತಮ್ಮ ಭಾಷಣದಲ್ಲಿ ಇಸ್ಲಾಮಿನ 'ಜಿಹಾದ್‌'ನ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು 
ನೀಗಿಸಿ ಅದನ್ನು ಸರಿಯಾಗಿ ಮನದಟ್ಟು ಮಾಡಿ ಕೊಡುವ ಒಂದು ಗ್ರ೦ಥ ರಚನೆಯಾಗಬೇಕೆಂದು 
ಕರೆ ನೀಡಿದರು. ಮೌದೂದಿ ಸಾಹೇಬರು ಆ ಸಭೆಯಲ್ಲಿ ಹಾಜರಿದ್ದರು. ಅಂದೇ ಅವರು ಆ 
ಕೆಲಸ ಮಾಡುವ ಷಣ ತೊಟ್ಟರು. ಅದಕ್ಕಾಗಿ ಜಿಹಾದ್‌ನ ಬಗೆಗಿರುವ ಉರ್ದು, ಅರಬಿ ಮತ್ತು 
ಆಂಗ್ಲ ಭಾಷೆಯ ಸರಿ ಸುಮಾರು ಎಲ್ಲ ಗ್ರಂಥಗಳನ್ನು ಓದಿದರು. ಆಳವಾದ ಅಧ್ಯಯನ 
ಮತ್ತು ಸಂಶೋಧನೆಯ ಬಳಿಕ ಅವರು ರಚಿಸಿದ ಗ್ರಂಥವೇ 'ಅಲ್‌ ಜಿಹಾದ್‌ ಫಿಲ್‌ ಇಸ್ಲಾಮ್‌" 
ಎಂಬ ಜಗದ್ವಿಖ್ಯಾತ ಕೃತಿ. ಆ ಗ್ರ೦ಥದಲ್ಲಿ ಪವಿತ್ರ ಕುರ್‌ಆನ್‌, ಪ್ರವಾದಿಚರ್ಯೆ ಮತ್ತು 
ಎಲ್ಲ ಪ್ರಾಮಾಣಿಕ ಹದೀಸ್‌ ಗ್ರಂಥಗಳಲ್ಲಿ ಜಿಹಾದ್‌ನ ಬಗ್ಗೆ ಬಂದಿರುವ ವಿಷಯಗಳನ್ನು 
ಅವರು ಸಾರವತ್ತಾಗಿಯೂ ಸರಳವಾಗಿಯೂ ವಿವರಿಸಿದರು. ಈ ಎಲ್ಲ ಪಠ್ಯ, ಅಧ್ಯಯನ 
ಮತ್ತು ಸ೦ಶೋಧನೆಯ ಕಾರ್ಯವನ್ನು ಅವರು ತಮ್ಮ ಬಿಡುವಿಲ್ಲದ ಪತ್ರಿಕಾ ಸಂಪಾದಕತ್ವದ 
ಹೊಣೆಯ ಜೊತೆಗೆ ಮಾಡಿದರೆ೦ಬುದು ಹಾಗೂ ಆಗ ಅವರು ಇನ್ನೂ ಕೇವಲ 24ರ ಹರೆಯದ 
ಯುವಕರಾಗಿದ್ದರೆ೦ಬುದು ಗಮನಾರ್ಹ. ಅಂತೆಯೇ ಆಗ ಗೃ೦ಥದಲ್ಲಿ ಕ್ರೈಸ್ತ, ಹಿಂದೂ, ಬೌದ್ದ 
ಧರ್ಮಗಳಲ್ಲಿ 'ಧರ್ಮ ಯುದ್ಧ'ದ ಬಗ್ಗೆ ಬಂದಿರುವ ಪ್ರಸ್ತಾಪಗಳನ್ನೂ ಮನೋಜ್ಞವಾಗಿ 
ಪ್ರತಿಪಾದಿಸಿದರು. ಮೊದಲು ಅದನ್ನು 'ಅಲ್‌ಜಮ್‌ಇಯ್ಯತ್‌' ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ತ 
24 ಸಂಚಿಕೆಗಳಲ್ಲಿ ಪ್ರಕಟಿಸಿದರು. ಆ ಬಳಿಕ ವಿಷಯದ ಮಹತ್ವ ಮತ್ತು ಅಗತ್ಯಗಳನ್ನು 
ಪರಿಗಣಿಸಿ ಅದನ್ನೊಂದು ಗ್ರ೦ಥ ರೂಪದಲ್ಲಿ ತಂದರು. ಇದಕ್ಕೆ ಅವರಿಗೆ ಮೂರು ವರ್ಷ 
ಬೇಕಾಯಿತು. ಅದರ ಪ್ರಥಮ ಆವೃತ್ತಿಯನ್ನು 1928ರಲ್ಲಿ ಅರುಂಗಢದ ದಾರುಲ್‌ 
ಮುಸನ್ನಿಫೀನ್‌ ಸ ಸಂಸ್ಥೆ ಯ ವತಿಯಿಂದ ಮೌಲಾನಾ ಸೈಯದ್‌ ಸುಲೈಮಾನ್‌ ನದ್ವಿ(ರ) ಅವರು 
ಪ್ರಕಟಿಸಿದರು. ಎರಡನೇ ಆವೃತ್ತಿಯನ್ನು ಸೂಕ್ತ ತಿದ್ದುಪಡಿಗಳ ಸಹಿತ ಗ್ರಂಥಕರ್ತರಾದ 
ಮೌಲಾನಾ ಮೌದೂದಿಯವರೇ ಪ್ರಕಟಿಸಿದರು. ಈಗಾಗಲೇ ಅದರ 9 ಆವೃತ್ತಿಗಳು ಹೊರ 
ಬಂದಿವೆ. 

ಪಾಶ್ಚಾತ್ಯ ವಿಮರ್ಶಕರು ಈ ಗ್ರಂಥವನ್ನು ಹಿಟ್ಲರನ 'ಮೈನ್‌ ಕೆ೦ಫ್‌' (ನನ್ನ ಹೋರಾಟ) 
ಎಂಬ ಗ್ರಂಥಕ್ಕೆ ಹೋಲಿಸಿ ಇದೊಂದು ಅಪಾಯಕಾರಿ ಕೃತಿಯೆಂದು ವಿಶ್ಲೇಷಿಸಿದರು. ಪಾಕ್‌ 
ಜಮಾಲತೆ ಇಸ್ಲಾಮೂಗೆ ವಿರುದ್ಧ ವಾಗಿ 1952ರಲ್ಲಿ ಜಾನ್‌ ಲೀಕಾಕ್ಸ್‌ ಎ೦ಬವರು ಪ್ರಸ್ತುತ 


16 ಸೈಯದ್‌ ಮೌದೂದಿ ಒಂದು ಪರಿಚಯ 


ವಿಶ್ಲೇಷಣೆ ಬರೆದರು. (ಜಾನ್‌ ಲೀಕಾಕ್ಸ್‌: ಟೈಮ್ಸ್‌ ಯೂನಿಯನ್‌ ಪ್ಲೋರಿಡಾ) ಇದರಿಂದ 
ಪಾಶ್ಚಾತ್ಯ ವಿಮರ್ಶಕರ ದೃಷ್ಟಿಯಲ್ಲಿ ಮೌದೂದಿಯವರ ಪಾಂಡಿತ್ಮಕ್ಕೆ ಇರುವ ಮಹತ್ವವನ್ನು 
ತಿಳಿಯಬಹುದು. ಇಸ್ಲಾಮಿನ ಬಗ್ಗೆ ಅವರಿಗಿರುವ ಶತ್ರುತ್ವದ ಕಾರಣ ಅದು ಅವರನ್ನು 
ಭಯಭೀತಗೊಳಿಸುತ್ತಿತ್ತೆ೦ದೂ ಇದರಿಂದ ವೇದ್ಯವಾಗುತ್ತದೆ. 

"ಅಲ್‌ ಜಿಹಾದ್‌ ಫಿಲ್‌ ಇಸ್ಲಾಮ್‌" ಗ್ರಂಥವನ್ನು ವಿಮರ್ಶಿಸಿದ ಇಸ್ಲಾಮೊ ಜಗತ್ತಿನ 
ಹಲವು ಗಣ್ಯರು ಅದನ್ನು ಪ್ರಶಂಸಿರುವರು. ಈ ಪೈಕಿ ಮಹಾಕವಿ ಇಕ್ಸಾಲ್‌ರ ಈ ಮಾತುಗಳು 
ಬಹಳ' ಗಮನಾರ್ಹವಾಗಿದೆ: "ಇದು ಇಸ್ಲಾಮಿನ ಜಿಹಾದ್‌ ಸಿದ್ಧಾಂತ, ಯುದ್ಧ, ಶಾಂತಿ 
ನಿಯಮವನ್ನು ಪ್ರತಿಪಾದಿಸುವ ಒ೦ದು ಉತ್ತಮ ಗ್ರಂಥವಾಗಿದೆ. ಬುದ್ಧಿ ಜೀವಿಗಳಾದ 
ಪ್ರತಿಯೊಬ್ಬರೂ ಈ ಗ್ರಂಥವನ್ನು ಓದಬೇಕೆಂದು. ನಾನು ಶಿಫಾರಸ್ಸು ಮಾಡುತ್ತೇನೆ." 


'ತರ್ಜುಮಾನುಲ್‌ ಕುರ್‌ಆನ್‌' 


ಹತ್ತು ವರ್ಷಗಳ ನಿರಂತರ ಅನುಭವಗಳಿಂದ ಭಾರತದ ಪತ್ರಿಕೋದ್ಯಮ ಅದರಲ್ಲೂ 
ವಿಶೇಷವಾಗಿ ಉರ್ದು ಪತ್ರಿಕೋದ್ಯಮದಿ೦ದ ನಿರಾಶರಾದ ಸೈಯದ್‌ ಮೌದೂದಿಯವರು 
1928ರ ಕೊನೆಯಲ್ಲಿ "ಅಲ್‌ ಜಮೊಲತ್‌' ಸಂಪಾದಕತ್ವವನ್ನು ತೊರೆದು ಮುಂದೆ ಗ್ರಂಥ 
ರಚನೆಯ ಕಾರ್ಯಕ್ಕೆ ತೊಡಗಲು ನಿರ್ಧರಿಸಿದರು. 'ಅಲ್‌ ಜವಿೂಲತ್‌' ಪತ್ರಿಕೆಯ 
ಸಂಪಾದಕತ್ವವನ್ನು ತೊರೆದ ಬಳಿಕ ಮೌದೂದಿಯವರು ಹೈದರಾಬಾದಿಗೆ ಮರಳಿದರು. ಅಲ್ಲಿ 
ಹಲವು ಪ್ರಮುಖ ಐತಿಹಾಸಿಕ ದಾಖಲೆಗಳನ್ನೂ ಚರಿತ್ರೆಯ ಗ್ರ೦ಥಗಳನ್ನೂ ಪಠಿಸುವ ಅವಕುಶ 
ಅವರಿಗೊದಗಿ ಬಂತು. ಅವುಗಳಲ್ಲಿ ಕೆಲವದರ ತರ್ಜುಮೆಯನ್ನೂ ಅವರು ಮಾಡಿದರು. 
'ದೌಲತ್‌ ಅಸಿಪಿಯ್ಯ ಔರ್‌ ಹುಕೂಮತೇ ಬರ್ತಾನಿಯ್ಯ' (ಆಸಿಫಿಯ್ಯ ಸಾಮ್ರಾಜ್ಯ ಮತ್ತು 
` ಬ್ರಿಟಿಷ್‌ ಸರಕಾರ) ಎ೦ಬ ಇತಿಹಾಸ ಗ್ರಂಥವು ಈ ಕಾಲದಲ್ಲೇ ರಚಿತವಾಯಿತು. 'ಅಲ್‌ 
ಹಿಕ್‌ಮತುಲ್‌ ಮುತಾಲಿಯಃ ಫಿಲ್‌ ಮಸಾಇಲಿರ್ರುಬೂಬಿಯ್ಯಃ (ದೇವನ ಬಗೆಗಿರುವ ವಿಷಯಗಳ 
ಉನ್ನತ ಸಿದ್ಧಾಂತ) ಎಂಬ ಅರಬೀ ಗ್ರಂಥವನ್ನವರು ಉರ್ಮ ಭಾಷೆಗೆ ಅನುವಾದಿಸಿದರು. 
ಅದನ್ನು ಉರ್ದು ಭಾಷೆಗೆ. ಅವರ ಅಮೋಘ ಕೊಡುಗೆ ಎನ್ನಬಹುದಾಗಿದೆ. ಸದ್ರುದ್ದೀನ್‌ 
ಮುಹಮ್ಮದ್‌ ಶೀರಾಮೀ ಎಂಬ ಓರ್ವ ಧೀಮಂತ ಪಂಡಿತನ ಕೃತಿಯದು. (ನಿಧನ: ಕ್ರಿ.ಶ. 
1640) ಅದರ ನಾಲ್ಕು ಭಾಗಗಳಿವೆ. ಆ ಪೈಕಿ ಕೊನೆಯ ಎರಡು ಭಾಗಗಳನ್ನು ಸೈಯದ್‌ 
ಮೌದೂದಿಯವರು ಉಸ್ಮಾನಿಯಾ ವಾರ್ಸಿಟಿಯ ಕೋರಿಕೆಯ ಮೇರೆಗೆ ಭಾಷಾಂತರಿಸಿದರು. 
3500 ಪುಟಗಳಷ್ಟು ಬೃಹತ್ತಾದ ಆ ಗ್ರ೦ಥವನ್ನು ಸೈಯದ್‌ ಮೌದೂದಿ ಕೇವಲ 8 ತಿ೦ಗಳೊಳಗೆ 
ಅನುವಾದಿಸಿ ಮುಗಿಸಿದರು. ಇದಕ್ಕೆ ಸ೦ಭಾವನೆಯ ರೂಪದಲ್ಲಿ ದೊರೆತ 5,000 ರೂ.ಗಳಿ೦ದ 
'ತ್ರರ್ಜುಮಾನುಲ್‌ ಕುರ್‌ಆನ್‌' ಎಂಬ ಮಾಸ ಪತ್ರಿಕೆಯನ್ನು ಆರಂಭಿಸಿದರು. ಉಳಿದ ಹಣವನ್ನು 
ತಪ್ಪೀರ್‌, ಹದೀಸ್‌ ಮತ್ತು ಫಿಕ್ಹ್‌ಗೆ ಸಂಬಂಧಿಸಿದ ಗ್ರಂಥಗಳು ಹಾಗೂ "ಎನ್‌ ಸೈಕ್ಲೋಪೀಡಿಯಾ 


ಪ್ರೊಫೆಸರ್‌ ಹುದ್ದೆಯ ಕೊಡುಗೆ 17 


ಬ್ರಿಟಾನಿಕಾ'ದ ಎಲ್ಲ ಭಾಗಗಳ ಖರೀದಿಗೆ ವಿನಿಯೋಗಿಸಿದರು. 

ತರ್ಜುಮಾನುಲ್‌ ಕುರ್‌ಆನ್‌' ಎ೦ಬ ಮಾಸಿಕ ಒಂದೆರಡು ವರ್ಷಗಳಿಂದ ಪ್ರಕಾಶನ 
ಗೊಳ್ಳುತ್ತಿತ್ತು. ಪ್ರಸಿದ್ಧ ಧರ್ಮ ಪಂಡಿತರಾದ ಮೌಲವಿ ಅಬೂ 'ಮುಹಮ್ಮ ದ್‌ ಮುಸ್ಲಿಹ್‌ 
ಎಂಬವರು ಅದರ ಸಂಪಾದಕರಾಗಿದ್ದರು. ಪವಿತ್ರ ಕುರ್‌ಆನ್‌ನ ಸಂದೇಶ ಪ್ರಚಾರಕ್ಕೆ 
'ತರ್ಜುಮಾನುಲ್‌ ಕುರ್‌ಆನ್‌'ಗಿಂತ ಉತ್ತಮ ಹೆಸರು ಇನ್ನಾವುದಿರಬಹುದು? ಆದ್ದರಿಂದ 
ಮೌದೂದಿಯವರು ಆ ಮಾಸಿಕವನ್ನು ಮುಸ್ಲಿಹ್‌ ಸ: ಸಾಹೇಬರಿಂದ ಖರೀದಿಸಿ ಅವನ್ನು ್ನ ಇಸ್ಲಾಮ" 
ಆಂದೋಲನದ ಸಂದೇಶವನ್ನು ಸಾರ್ವತ್ರಿಕಗೊಳಿಸಲಿಕ್ಕಾಗಿ ಮುಡಿಪಾಗಿಟ್ಟರು. 1932ರಿಂದ 
ತಮ್ಮ ನಿಧನದ ತನಕ ಸೈಯದ್‌ ಮೌದೂದಿಯವರೇ ಅದರ ಸಂಪಾದಕರಾಗಿದ್ದರು. ಇಂದಿಗೂ 
ಅದು ಅನೂಚಾನವಾಗಿ ಪ್ರಕಾಶನಗೊಳ್ಳುತ್ತಿದೆ. 

'ತರ್ಜುಮಾನುಲ್‌ ಕುರ್‌ಆನ್‌' ಆರಂಭವಾದಾಗ ಅದರ ಕಾರ್ಯಾಲಯವು 
ಹೈದರಾಬಾದ್‌ನ ನಿರುಾಮ್‌ಶಾಹೀ ರಸ್ತೆಯ ಬದ್ರುದ್ದೀನ್‌ ಬಿಲ್ಲಿಂಗ್‌ನಲ್ಲಿತ್ತು. ಸೈಯದ್‌ 
ಮೌದೂದಿಯವರು ತಮ್ಮ ಸಂಪಾದಕತ್ವದಲ್ಲಿ ಹೊರಬಂದ ಪ್ರಥಮ ಸಂಚಿಕೆಯ ಸಂಪಾದಕೀಯ 
ದಲ್ಲಿ ಭಾರತದಲ್ಲಿ ಇಸ್ಲಾಮೀ ಆಂದೋಲನದ ಆರಂಭವನ್ನು ಈ ರೀತಿ ಪ್ರಸ್ತಾಪಿಸಿದ್ದಾರೆ: 

"ಈ ಪತ್ರಿಕೆಯು ಇ೦ದು ಅತ್ಮಂತ ಕಠಿಣ ಮತ್ತು ದುರ್ಗಮ ಘಟ್ಟಕ್ಕೆ ಪಾದಾರ್ಪಣೆ 
ಮಾಡುತ್ತಿದೆ... ಈಗ ಈ ಕಾರ್ಯವನ್ನು ಯಾವ ವ್ಯಕ್ತಿಗೆ ವಹಿಸಿಕೊಡಲಾಗಿದೆಯೋ ಆತನು 
ವಿನೀತಭ್ಞಾವದಿ೦ದಲ್ಲ, ಬದಲಾಗಿ ವಾಸ್ತವಿಕತೆಯ ಅಂಗೀಕಾರವೆಂಬ ರೂಪದಲ್ಲಿ ತನ್ನ 
ದೌರ್ಬಲ್ಯ, ಅಸಹಾಯಕತೆ ಮತ್ತು ಅನರ್ಹತೆಯನ್ನು ಒಪ್ಪಿಕೊಳ್ಳುತ್ತಿದ್ದಾನೆ... ಬೇರಾರಿಗಿಂತಲೂ 
ಹೆಚ್ಚು ತನ್ನ ದೌರ್ಬಲ್ಯ ಮತ್ತು ಅಸಹಾಯಕತೆಯನ್ನು ಬಲ್ಲವನಾಗಿದ್ದಾನೆ. ಈ ಕೆಲಸದ 
ಮಹತ್ವ ಮತ್ತು ತನ್ನ ದೌರ್ಬಲ್ಯದ ಅರಿವಿದ್ದೂ ಸೇವೆಯ ಮನೋಭಾವದೊಂದಿಗೆ ಈ 
ಕಾರ್ಯವನ್ನು ವಹಿಸಿಕೊಳ್ಳುತ್ತಿದ್ದೇನೆ. ಒಂದು ಭರವಸೆಯು ನನ್ನಲ್ಲಿ ಧೈರ್ಯವನ್ನು ಹೆಚ್ಚಿಸಿದೆ. 
ಅದೇನೆ೦ದರೆ ಯಾವ ದೇವನು ನನ್ನಲ್ಲಿ ಈ ಸೇವಾ ಮನೋಭಾವವನ್ನು ಸೃಷ್ಟಿಸಿರುವನೋ 
ಅವನೇ ಅದಕ್ಕೆ ಬೇಕಾದ ಜ್ಞಾನ, ಉತ್ತಮ ಚಿಂತನೆ, ಚಿತ್ರದಾರ್ಥ್ಯ ಮತ್ತು ತನು-ಮನಗಳ 
ಪರಿಶುದ್ಧತೆಯನ್ನು ಯಥೇಷ್ಟ ದಯಪಾಲಿಸುವನು." 

1% (ತರ್ಜುಮಾನುಲ್‌ ಕುರ್‌ಆನ್‌, ಸಂಪುಟ 2, ಸಂಚಿಕೆ- 1, ಪುಟ: 2 


ಪ್ರೊಫೆಸರ್‌ ಹುದ್ದೆಯ ಕೊಡುಗೆ 


'ತರ್ಜುಮಾನುಲ್‌ ಕುರ್‌ಆನ್‌'ನ ಆರ್ಥಿಕ ಸ್ಥಿತಿ ಉತ್ತಮವಾಗದ ಕಾರಣ ಸೈಯದ್‌ 
ಮೌದೂದಿಯವರು ತಮ್ಮೆಲ್ಲ ಉಳಿತಾಯವನ್ನು ಅದಕ್ಕಾಗಿ ವ್ಯಯಿಸುತ್ತಿದ್ದರು. ಅವರು 
ಅದನ್ನು ತನ್ನ ಸಂದೇಶ ಮತ್ತು ಧೈೇಯನೆಂದು ಭಾವಿಸಿದ್ದರು. ತನ್ಮದ್ಧೆ ಸೈಯದ್‌ 
ಮೌದೂದಿಯವರಿಗೆ ಉತ್ತಮ ಸ೦ಬಳದ ಉದ್ಯೋಗದ ಕೊಡುಗೆಯು ಅನೇಕ ಸಲ ಬಂತು. 


18 ನ ಸೈಯದ್‌ ಮೌದೂದಿ ಒಂದು ಪರಿಚಯ 


ಅನೇಕ ಇಸ್ಲಾಮೊ ಗ್ರ೦ಥಗಳ ಸುಪ್ರಸಿದ್ಧ ಬರಹಗಾರ ಮೌ| ಮನಾಯುರ್‌ ಅಹ್ಸನ್‌ 
ಗೀಲಾನಿಯವರಿಗೆ ಇಸ್ಲಾಮ್‌ ಧರ್ಮದ ಬಗ್ಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಿಸಲು ಸೈಯದ್‌ 
ಮೌದೂದಿಗಿಂತ ಉತ್ತಮ ವ್ಯಕ್ತಿ ಬೇರಾರೂ ಇಲ್ಲ ಎಂಬ ವಿಷಯ ಮನವರಿಕೆಯಾಯಿತು. 
ಏಕೆಂದರೆ ಮೌದೂದಿಯವರು ಪ್ರಾಚೀನ ಮತ್ತು ಅರ್ವಾಚೀನ ವಿದೈೆಗಳನ್ನು ಸಮಗ್ರವಾಗಿ 
ಕರಗತ ಮಾಡಿಕೊಂಡವರಾಗಿದ್ದರು. ಪ್ರತಿಯೊಂದು ವಿಷಯವನ್ನು ತಾರ್ಕಿಕವಾಗಿ ಆಧುನಿಕ 
ಶೈಲಿಯಲ್ಲಿ ವಿವರಿಸಿ ಅರ್ಥ ಮಾಡಿಕೊಡುವ ಸಾಮರ್ಥ್ಯವುಳ್ಳವರಾಗಿದ್ದರು. ಮೌಲಾನಾ 
ಮನಾಯಿರ್‌ .ಅಹ್ಸನ್‌ ಗೀಲಾನಿಯವರು ಕಾಲೇಜಿನಲ್ಲಿ ಧಾರ್ಮಿಕ ವಿಷಯಗಳ ಪ್ರೊಫೆಸರ್‌ 
ಆಗಿ ಸೇವೆ ಸಲ್ಲಿಸಬೇಕೆಂದು ಸೈಯದ್‌ ಮೌದೂದಿಯವರನ್ನು ಬಿನ್ನವಿಸಿದರು. ಅವರು ಅದನ್ನು 
'ತರ್ಜುಮಾನುಲ್‌ ಕುರ್‌ಆನ್‌'ನ ಕಾರಣವೊಡ್ಡಿ ನಿರಾಕರಿಸಿದಾಗ ಕಾಲೇಜಿನ ವತಿಯಿ೦ದ ಪಾರ್ಟ್‌ 
ಟೈಮ್‌ ಪ್ರೊಫೆಸರ್‌ ಆಗಿ ಸೇವೆ ಸಲ್ಲಿಸುವ ಕೊಡುಗೆ ಬ೦ತು. ಜೊತೆಗೆ ರೂ. 850ರ ಸ೦ಬಳದ 
ಕೊಡುಗೆಯನ್ನೂ ನೀಡಿದರು. ಆದರೆ ಸೈಯದ್‌ ಮೌದೂದಿಯವರು ಆ ಕೊಡುಗೆಯನ್ನೂ 
- ವಿನಯಪೂರ್ವಕವಾಗಿ ತಿರಸ್ಕರಿಸಿದರು. ತನ್ನ ಪೂರ್ಣ ಸಮಯವು 'ತರ್ಜುಮಾನುಲ್‌ 
ಕುರ್‌ಆನ್‌'ನ. ಕಾರ್ಯಗಳಿಗಾಗಿ ಕಾಯ್ದಿರಿಸಿರುವುದಾಗಿ ಅವರು ತಿಳಿಸಿದರು. ` 

ಸೈಯದ್‌ ಮೌದೂದಿಯ ಅಣ್ಣ ಅಬುಲ್‌ ಖೈರ್‌ ಮೌದೂದಿಯವರು ಆಗ 
'ಉಸ್ಮಾನಿಯಾ ದಾರುತ್ತರ್ಜುಮಾ'ದಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿ ಅವರು ಆರಬಿ ಗ್ರಂಥಗಳ 
ತರ್ಜುಮೆಯ ಕಾರ್ಯದಲ್ಲಿ ನಿರತರಾಗಿದ್ದರು. ಮೌಲಾನಾ ಗೀಲಾನಿಯವರು ಸೈಯದ್‌ ಮೌದೂದಿ 
ಪ್ರೊಫೆಸರ್‌ ಸ್ಥಾನ ವಹಿಸಿಕೊಳ್ಳುವಂತೆ ಅವರ ಮನ ಒಲಿಸಬೇಕೆಂದು ಅಬುಲ್‌ ಖೈರ್‌' 
ಮೌದೂದಿಯವರನ್ನು ಕೇಳಿಕೊಂಡರು. ಅಬುಲ್‌ ಖೈರ್‌ ಮೌದೂದಿಯವರು ಅದಕ್ಕೆ ಒಪ್ಪಿ 
ಈ ಕೊಡುಗೆಯ ಬಗ್ಗೆ ತಮ್ಮನ ಮನ ಒಲಿಸುವ ಸಲುವಾಗಿ ಅವರಿಗೆ ಪರಿಸ್ಥಿತಿಯ ಗಂಭೀರತೆಯ 
ಬಗ್ಗೆ ಮನದಟ್ಟು ಮಾಡುತ್ತಾ ಈ ರೀತಿ ಹೇಳಿದರು: 

"ಅಬುಲ್‌ ಆಲಾ! ನೀವು ಮುಸ್ಲಿಮರನ್ನು ನೋಡಿದ್ದೀರಿ. ಅವರನ್ನು ಪರೀಕ್ಷಿಸಿದ್ದೀರಿ. 
ಮೌಲಾನಾ ಮುಹಮ್ಮದ್‌ ಅಲೀ ಜೌಹರ್‌ರ ಪರಿಣಾಮವೂ ನಿಮ್ಮ ಮುಂದಿದೆ. ಮುಹಮ್ಮದ್‌ 
ಅಲೀ ಜಿನ್ನಾರ ಅವಸ್ಥೆಯೂ ನಿಮಗೆ ತಿಳಿದಿದೆ. ಮೌಲಾನಾ ಮುಹಮ್ಮದ್‌ ಅಲೀ ಜೌಹರ್‌ರಲ್ಲಿ 
ಸಾಮರ್ಥ್ಯ, ನಿಷ್ಠೆ ಮತ್ತು ಸತ್ಯಸಂಧತೆಯ ಕೊರತೆ ಇರಲಿಲ್ಲ. ಅದರೆ ಅವರ ಜೇಬು ಖಾಲಿ 
ಯಾಗಿತ್ತು. ಅವರು ಸಾಮೂಹಿಕ ಕಾರ್ಯಗಳಿಗಾಗಿ ಚಂದಾ ಶೇಖರಿಸುತ್ತಿದ್ದರು. ಮುಸ್ಲಿಮರು 
ಅವರನ್ನು 'ಚ೦ದಾ ಮಾಮ' ಎಂದೇ ಕರೆಯತೊಡಗಿದರು. ಇದಕ್ಕೆ ವೃತಿರಿಕ್ತವಾಗಿ ಮುಹಮ್ಮದ್‌ 
ಅಲೀ ಜಿನ್ನಾ ತಮ್ಮ ಖರ್ಚಿನ ಮಟ್ಟಿಗೆ ಸಮುದಾಯವನ್ನು ಆಶ್ರಯಿಸಿಲ್ಲ. ಆದ್ದರಿಂದ 
ಸಮುದಾಯ ಅವರ ಉದ್ದೇಶದ ಬಗ್ಗೆ ಯಾವುದೇ ಸಂಶಯ ತಾಳಿಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲೂ 
ಅವರ ಕರೆಗೆ ಓಗೊಡಲು ಅವರು ಸಿದ್ಧರಾಗಿರುತ್ತಾರೆ. ನಿಮ್ಮ ಜೇಬು ಕೂಡಾ ಬರಿದಾಗಿದೆ. 
ನೀವೇನು ಮಾಡಿದರೂ ಅದು ನಿಮ್ಮ ಜೀವನೋಪಾಯಕ್ಕಾಗಿ ನೀವು ಹಾಕಿದ ವೇಷವೆ೦ದೇ ಜನರು 


ಪ್ರೊಫೆಸರ್‌ ಹುದ್ದೆಯ ಕೊಡುಗೆ 19 


ಪರಿಗಣಿಸಿಯಾರು. ಈ ಪರಿಸ್ಥಿತಿಯಲ್ಲಿ ನೀವು ಕಾಲೇಜಿನಲ್ಲಿ ದೀನಿಯಾತ್‌ನ ಪ್ರೊಫೆಸರ್‌ 
ಆಗುವುದು ಒಳ್ಳೆಯದು. ಕಾಲೇಜಿನವರು 850 ರೂಪಾಯಿಯ ಗರಿಷ್ಠ ಸ೦ಬಳ ನೀಡಲು 
ನಿರ್ಧರಿಸಿದ್ದಾರೆ. ಒ೦ದೆರಡು ವರ್ಷಗಳಲ್ಲಿ ನಿಮ್ಮ ಬಳಿ ಸಾಕಷ್ಟು ಹಣ ಸ೦ಗ್ರಹವಾಗಬಹುದು. 
ಆ ಬಳಿಕ ನೀವು ಬಯಸಿದಂತೆ ನಿಮ್ಮ ಧ್ಯೇಯಕ್ಕಾಗಿ ಕೆಲಸ ಮಾಡಬಹುದು." 

ಅಬುಲ್‌ ಖೈರ್‌ ಮತ್ತು ಅಬುಲ್‌ ಆಲಾರವರ ಈ ಸಂಭಾಷಣೆಯು ಬಹಳ 
ದೀರ್ಥವಾಗಿತ್ತು. ಸೈಯದ್‌ ಮೌದೂದಿಯವರು ತನ್ನ ಅಣ್ಣನ ಮಾತುಗಳನ್ನು ಶ್ರದ್ದೆಯಿಂದ 
ಆಲಿಸಿದರು. ತನ್ನ ಅನಿಸಿಕೆಯನ್ನೂ ಮುಂದಿಟ್ಟರು. ಕೊನೆಗೆ ತನ್ನ ನಿರ್ಣಯವನ್ನು ಗದ್ಗದಿತ 
ಸ್ವರದಲ್ಲಿ ಅವರು ಹೀಗೆ ಪ್ರಕಟಿಸಿದರು: 

"ಪರಿಸ್ಥಿತಿ ಬಹಳ ಗಂಭೀರವಾಗುತ್ತಿದೆ. 1857ರಲ್ಲಿ ಬ್ರಿಟಿಷ್‌ ಆಡಳಿತದ ಪ್ರವಾಹ 
ಬಂದಿತ್ತು. ಈಗ ಅದಕ್ಕಿಂತಲೂ ಅಪಾಯಕರ'ಮತ್ತು ವಿನಾಶಕಾರಿ ಪ್ರವಾಹವೊ೦ದು ಬರುತ್ತಿರುವು 
ದನ್ನು ನಾನು ನೋಡುತ್ತಿದ್ದೇನೆ. ಮುಸ್ಲಿಮರನ್ನು ಈ ಅಪಾಯದ ಬಗ್ಗೆ ಎಚ್ಚರಿಸುವುದು ನನ್ನ 
ಕರ್ತವ್ಯವಾಗಿದೆ. ನನ್ನ ಶಕ್ತ್ಯಾನುಸಾರ ನಾನು ಅವರ ಸೇವೆ ಮಾಡಲು ಪ್ರಯತ್ನಿಸುವೆನು. ಇನ್ನು 
ಸಮಯ ಹಾಳು ಮಾಡುವುದು ತರವಲ್ಲ. ನನ್ನ ಮಾತಿನಲ್ಲಿ ನಿಸ್ವಾರ್ಥತೆಯಿದ್ದರೆ ನನ್ನ ಈ 
ಶ್ರಮವು ನಿರರ್ಥಕವಾಗದು ಎ೦ದು ನನಗೆ ಪೂರ್ಣ ಭರವಸೆ ಇದೆ." 

ಸೈಯದ್‌ ಮೌದೂದಿಯವರಲ್ಲಿ ನಿಷ್ಠೆ ಇತ್ತು. ಅವರ ಶ್ರಮವು ನಿರರ್ಥಕವಾಗಲಿಲ್ಲ. 
ಆ ಬಳಿಕ 'ತರ್ಜುಮಾನುಲ್‌ ಕುರ್‌ಆನ್‌'ನ ಪ್ರಸಾರ ಸಂಖ್ಯೆ ನಿರಂತರವಾಗಿ ಏರುತ್ತಲೇ 

ಹೋಯಿತು. 1941ರ ವೇಳೆಗೆ ಅದರ ಪ್ರಸಾರ ಸಂಖ್ಯೆ 2000 ಮತ್ತು 1961ರ ವೇಳೆಗೆ 
6000 ಆಯಿತು. ತರುವಾಯ 9000 ಆಯಿತು. ಈ ರೀತಿ ಅದು ನಿರಂತರ ಏರುತ್ತಲೇ 
ಸಾಗಿತು. 

'ತರ್ಜುಮಾನುಲ್‌ ಕುರ್‌ಆನ್‌" ಕೇವಲ ಒ೦ದು ಪತ್ರಿಕೆಯಾಗಿರಲಿಲ್ಲ. ಅದೊಂದು 
ವ್ಯವಸ್ಥೆಯ ಪ್ರತಿಪಾದಕ, ಒ೦ದು ಧ್ಯೇಯದ ಮಾರ್ಗಸೂಚಿ ಮತ್ತು ಒಂದು ಸೆಂದೇಶವಾಗಿತ್ತು. 

ಓರ್ವ ಪಾಶ್ಚಾತ್ಮ ವಿಮರ್ಶಕನು 'ತರ್ಜುಮಾನುಲ್‌ ಕುರ್‌ಆನ್‌'ನ ಪ್ರಭಾವದ ಬಗ್ಗೆ 
ಬರೆದ ಮಾತುಗಳು, ಇಲ್ಲಿ ಗಮನಾರ್ಹ: 

"ಭಾವೀ ಇತಿಹಾಸಕಾರನಿಗೆ ಈ ಪತ್ರಿಕೆಯನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಇದರ ಹಾಳೆ 
ಗಳಲ್ಲಿ ಇಸ್ಲಾಮೂ ಆಂದೋಲನದ ಇತಿಹಾಸವು ಸಂಪೂರ್ಣವಾಗಿ ಲಿಖಿತವಾಗಿದೆ. ಇದರ ಪುಟ 
ಗಳು ಆ ಆಂದೋಲನವು ಹಾದು ಬಂದ ಎಲ್ಲ ಘಟ್ಟಗಳನ್ನು ತಿಳಿಯಪಡಿಸುತ್ತವೆ. ಅದರ 
ಮಾರ್ಗದಲ್ಲಿ ಬಂದ ಎಫ್ನುಗಳಾವುವು ಸಜ್ಜನರು ಯಾವ ಯಾವರೀತಿಯ ಕಿರುಕುಳ ಕೊಟ್ಟರು. 
ಅನ್ಯರು ಯಾವ ರೀತಿಯಲ್ಲೆಲ್ಲಾ ಘಾಸಿಗೊಳಿಸಿದರು. ಸತ್ಯ ಪ್ರಚಾರಕನ ಮನಸ್ಸಿನ ಮೇಲೆ ಇದು ' 
ಎಂತಹ ಪ್ರಭಾವ ಬೀರಿತು. ಮುಸ್ಲಿಮರ ಮುರಿದ ಹಡಗಿನ ಈ ನಾವಿಕನು ಏನೆಲ್ಲಾ 
ಪರಿಶ್ರಮಗಳನ್ನು ಹೂಡಿದನು. ಯಾವ ರೀತಿ ಸಂಕಷ್ಟಗಳನ್ನು ಸೌಲಭ್ಯಗಳಾಗಿ ಮಾರ್ಪಡಿಸಿದನು. 


20 ಸೈಯದ್‌ ಮೌದೂದಿ ಒಂದು ಪರಿಚಯ 


ಪರಿಸ್ಥಿತಿ ಯಾವ ಯಾವ ತಿರುವುಗಳನ್ನು ಪಡೆಯಿತು. ಕೊನೆಗೆ ನಿಷ್ಠೆ, ನಿಸ್ವಾರ್ಥತೆ, ದೇವನ 
ಮೇಲೆ ಅಚಂಚಲ ಭರವಸೆ ಮತ್ತು ದೇವ ಸಹಾಯವು, ಮುಚ್ಚಿದ ಮಾರ್ಗಗಳನ್ನು ಹೇಗೆ 
ತೆರೆಯಿತು. ಈ ಎಲ್ಲಾ ಕಥನವನ್ನೂ 'ತರ್ಜುಮಾನುಲ್‌ ಕುರ್‌ಆನ್‌' ತನ್ನ ಹೃದಯದೊಳಗೆ 
ಹುದುಗಿಕೊಂಡಿದೆ." 


ವೈಚಾರಿಕ ಕ್ರಾ೦ತಿ 


'ತರ್ಜುಮಾನುಲ್‌ ಕುರ್‌ಆನ್‌' ಭಾರತ ಉಪಭೂಖಂಡದಲ್ಲಿ ಇಸ್ಲಾಮೂ 
ಆಂದೋಲನದ ಶಿಲಾನ್ಕಾಸ ಮಾಡಿತು. ಅಂದಿನ ಸಾಮಾನ್ಯ ಭಾವನೆಯಂತೆ ಮುಸ್ಲಿಮ್‌ 
ಕುಟುಂಬವೊಂದರಲ್ಲಿ ಹುಟ್ಟಿ ಮುಸ್ಲಿಮನ೦ತಹ ಹೆಸರಿರಿಸಿಕೊ೦ಡ ಪ್ರತಿಯೊಬ್ಬನೂ ಪೂರ್ಣ 
ಮುಸ್ಲಿಮನೆ೦ದು ಪರಿಗಣಿಸಲ್ಪಡುತ್ತಿದ್ದನು. ಆ ಬಳಿಕ ಆತನಿಗೆ ನಿರ್ವಹಿಸತಕ್ಕ ಮಹತ್ತರ 
ಹೊಣೆ ಯಾವುದೂ ಇಲ್ಲವೆಂದೇ ಪರಿಗಣಿಸಲಾಗುತ್ತಿತ್ತು. ಪರಂಪರಾಗತ ಇಸ್ಲಾಮಿನ ಈ 
ಕಲ್ಪನೆಯು ಮುಸ್ಲಿಮರನ್ನು ತಮ್ಮ ಧರ್ಮದ ಸಾಮಾಜಿಕ ತತ್ವಗಳು ಮತ್ತು ಅವುಗಳ ಸರ್ವ 
ವ್ಯಾಪಕತೆಯ ಕುರಿತು ಅಜ್ಜರಾಗಿ ಮಾಡಿತ್ತು. ಇದರಿಂದಾಗಿ ಅವರು ಜಡತೆ ಮತ್ತು 
ನಿರುತ್ಸಾಹದಿ೦ದ ಕೂಡಿದ ಒಂದು ಜನಸಮೂಹವಾಗಿ ಮಾರ್ಪಟ್ಟಿದ್ದರು. ಸೈಯದ್‌ 
ಮೌದೂದಿಯವರು ಪ್ರಥಮತಃ ಜಡತ್ವದ ಈ ಮಂಜುಗಡ್ಡೆಯನ್ನು ಒಡೆಯುವ ಸಲುವಾಗಿ 
ಲೇಖನಿ ಎತ್ತಿದರು. ಇಸ್ಲಾಮ್‌ ಒಂದು ಪರಂಪರಾಗತ ಧರ್ಮವಲ್ಲ. ಅದೊಂದು ಆಂದೋಲನ. 
ಒಂದು ಸಮಗ್ರ ಜೀವನ ವ್ಯವಸ್ಥೆ. ಅದೊಂದು ಕ್ರಾಂತಿಯ ಕಹಳೆ ಮತ್ತು ಒಂದು ಮಹಾನ್‌ 
ಧ್ಯೇಯವಾಗಿದೆ. ಅದನ್ನು ಮೊದಲು ಮುಸ್ಲಿಮರು ತಮ್ಮ ಜೀವನಗಳಲ್ಲಿ ಪೂರ್ಣವಾಗಿ 
ಅಳವಡಿಸಿಕೊಳ್ಳಬೇಕು. ತರುವಾಯ ತಮ್ಮ ಪರಿಸರಗಳಲ್ಲಿ ಅದನ್ನು ಜಾರಿಗೊಳಿಸುವ ಪ್ರಯತ್ನ 
ಮಾಡಬೇಕು. ಅನಂತರ ಅದನ್ನು ಸಂಪೂರ್ಣ ವಿಶ್ವದಲ್ಲಿ ಸ್ಥಾಪಿಸಲು ಹೆಣಗಾಡಬೇಕು. 
ಅದಕ್ಕಾಗಿ ಸಮಯ, ಸಾಮರ್ಥ್ಯ ಮತ್ತು ಸಂಪತ್ತನ್ನು ವ್ಯಯಿಸಬೇಕು. ಧರ್ಮ ಸಂಸ್ಥಾಪನೆಯ 
ಈ ಕಾರ್ಯಕ್ಕೆ ನಿರಂತರ ಶ್ರಮಿಸುವುದು : ಮತ್ತು ಅದಕ್ಕಾಗಿ ಜೀವದ ಹಂಗು ತೊರೆದು 
ಹೋರಾಡುವುದು ಹಾಗೂ ಸಂದರ್ಭ ಬಂದಾಗ ಅದಕ್ಕಾಗಿ ಸೆರೆಮನೆ ವಾಸ ಮತ್ತು 
ನೇಣುಗ೦ಬವನ್ನು ನಗು ನಗುತ್ತಾ ಎದುರಿಸುವುದು ಪ್ರತಿಯೊಬ್ಬ ಮುಸ್ಲಿಮನ ಕರ್ತವ್ಯ ಎಂಬ 
ವಾಸ್ತವಿಕತೆಯನ್ನು ಸೈಯದ್‌ ಮೌದೂದಿಯವರು ತಮ್ಮ ಲೇಖನಿಯ ಶಕ್ತಿಯಿ೦ದ ಸ್ಪಷ್ಟ 
ಆಧಾರ ಪ್ರಮಾಣಗಳೊಂದಿಗೆ ಮುಸ್ಲಿಮ್‌ ಬುದ್ಧಿಜೀವಿಗಳ ಮುಂದೆ ಸ್ಪಷ್ಟಪಡಿಸಿದರು. 

ಅಂದು ಮುಸ್ಲಿಮ್‌ ಸಮಾಜದ ಪರಿಸ್ಥಿತಿ ಹೇಗಿತ್ತೆಂದರೆ ಬ್ರಿಟಿಶ್‌ ಆಡಳಿತ ಮತ್ತು 
ಅವರ ಪ್ರಾಬಲ್ಯವು ಮುಸ್ಲಿಮ್‌ ಬುದ್ದಿಜೀವಿಗಳನ್ನೂ ಧನಿಕ ವರ್ಗವನ್ನೂ: ಸ್ವಂತಿಕೆ, 
ಸ್ವಾಭಿಮಾನಗಳಿ೦ದ ವಂಚಿತಗೊಳಿಸಿತ್ತು. ಅವರಿಗೆ ತಮ್ಮ ಸಂಸ್ಕೃತಿಯ ಬಗ್ಗೆ ಕೀಳರಿಮೆಯಿತ್ತು. 
ಪಾಶ್ಚಾತ್ಯರ ಸಂಸ್ಕೃತಿಯನ್ನು ಅಳವಡಿಸುವುದು ಅವರ ಮಟ್ಟಿಗೆ ಹೆಮ್ಮೆಯ ವಿಷಯವಾಗಿ 


ವೈಚಾರಿಕ ಕ್ರಾಂತಿ 21 


ಮಾರ್ಪಟ್ಟಿತ್ತು.ಆಂಗ್ಲರ ಭಾಷೆ ಕಲಿಯುವುದು, ಆಂಗ್ಲರ ಉಡಿಗೆ ತೊಡಿಗೆಗಳನ್ನು ಧರಿಸುವುದು, 
ಅವರ ಸಿದ್ಧಾಂತಗಳನ್ನು ಸ್ವೀಕರಿಸುವುದು ಪ್ರಗತಿಯ ಸಂಕೇತವೆಂದು ಅವರು 
ಭಾವಿಸತೊಡಗಿದರು. ತಮ್ಮ ಸಂಸ್ಕೃತಿ, ಸಭ್ಯತೆ ಮತ್ತು ಪರ೦ಪರೆಗೆ ಅಂಟಿ ಕೊಂಡಿರುವುದನ್ನು 
ಪ್ರತಿಗಾಮಿತನವೆ೦ದು ಅವರು ಭಾವಿಸತೊಡಗಿದ್ದರು. ಮುಸ್ಲಿಮರಲ್ಲಿನ ಪ್ರಗತಿಪರ ವಿಭಾಗವು 
ಆರಿಗ್ಲರ ಅನುಕರಣೆಯಲ್ಲಿ ಪರ್ದಾರಾಹಿತ್ಯ, ಸ್ತ್ರೀ-ಪುರುಷ ಮುಕ್ತ ಮಿಲನ, ಮಿಶ್ರ ಸಾಮಾಜಿಕ 
ಪದ್ಧತಿ, ಮದ್ಯಪಾನ ಮತ್ತು ನೃತ್ಯಗಳನ್ನಳವಡಿಸತೊಡಗಿದರು. ಸೈಯದ್‌ ಮೌದೂದಿಯವರು 
ತಮ್ಮ ವಿಚಾರಧಾರೆಗಳ ಮೂಲಕ ಪಾಶ್ಚಾತ್ಯ ಸಂಸ್ಕೃತಿಯ ಕು೦ದು ಕೊರತೆಗಳನ್ನು ಎತ್ತಿ 
ತೋರಿಸಿದರು. ಅದರ ಬಾಲಿಶತೆಯನ್ನು ಸ್ಪಷ್ಟಪಡಿಸಿದರು. ಮುಸ್ಲಿಮರ ಬಳಿ ತಮ್ಮದೇ ಆದ 
ಒಂದು ಉನ್ನತ, ಸಾರ್ವಲೌಕಿಕ ಹಾಗೂ ಅನಂತವಾದ ಶಿಸ್ತು ಮತ್ತು ಸಂಸ್ಕೃತಿ ಇದೆ ಎಂಬುದನ್ನು 
ಸೈಯದ್‌ ಮೌದೂದಿಯವರು ಆಧಾರ ಪ್ರಮಾಣಗಳ ಸಹಿತ ಸಾಬೀತುಪಡಿಸಿದರು. ಸದ್ಮೋ 
ಭವಿಷ್ಯದಲ್ಲಿ ಪಾಶ್ಚಾತ್ಮ ಸಂಸ್ಕೃತಿಯು ಆತ್ಮಹತ್ಯೆ ಮಾಡಿಕೊಳ್ಳಲಿದೆ. ಆದ್ದರಿಂದ ಅದರ ಬಾಹ್ಮ 
ಆಡಂಬರಕ್ಕೆ ಮನಸೋತು ತಮ್ಮ ಉನ್ನತ ಪರಂಪರೆಗಳನ್ನು ಬಲಿ ಕೊಡುವುದು 
ಅವಿವೇಕವೆ೦ಬುದನ್ನು ಸೈಯದ್‌ ಮೌದೂದಿ ಬಹಿರಂಗಗೊಳಿಸಿದರು. ಇದಕ್ಕಾಗಿ ಅವರು 
1933ರಿ೦ದ 1940ರ ತನಕ ಅನೇಕ ಗ್ರ೦ಥಗಳನ್ನು ಪ್ರಕಟಿಸಿದರು. ಆಧುನಿಕ ಯುಗದಲ್ಲಿ 
ಇಸ್ಲಾಮ್‌ ಧರ್ಮದ ಬಗ್ಗೆ ಹಬ್ಬಿರುವ ತಪ್ಪ ತಿಳುವಳಿಕೆಗಳನ್ನು ದೂರೀಕರಿಸುವ ಮತ್ತು ಅದರ 
ತತ್ವ ಸಿದ್ಧಾಂತಗಳ ಸತ್ಯವನ್ನು ಜನರಿಗೆ ಮನದಟ್ಟು ಮಾಡುವ ಸಲುವಾಗಿ ವೈವಿಧ್ಯಮಯ 
ಲೇಖನಗಳನ್ನು ಬರೆದರು. ಮೂರು ಭಾಗಗಳ 'ತಪ್ಲೀಮಾತ್‌' ಎ೦ಬ 1500 ಪುಟಗಳ ಅವರ 
ಗ್ರಂಥ ಈ ಲೇಖನಗಳನ್ನೇ ಒಳೆಗೊಂಡಿವೆ. ಈ ಗ್ರಂಥವು ಸೈಯದ್‌ ಮೌದೂದಿಯವರ 
ಅಗಾಧ ಪಾಂಡಿತ್ಯ ಅವಿರತ ಸಂಶೋಧನೆ, ನಿರಂತರ ಶ್ರಮ ಮತ್ತು ಇಸ್ಲಾಮಿನ ಬಗ್ಗೆ 
ಅವರಿಗಿರುವ ನಿಷ್ಕಳ೦ಕ ಕಾಳಜಿ ಹಾಗೂ ನೈಜ ಕಳಕಳಿಯ ಪ್ರತೀಕವಾಗಿದೆ. ಅದು ಈಗಾಗಲೇ 
ಭಾರತ ಉಪಖಂಡದಲ್ಲಿ ಅನೇಕ ಭಾಷೆಗಳಲ್ಲಿ ಪ್ರಕಟಗೊಂಡಿದೆ. ಮಾತ್ರವಲ್ಲ ಅದರ ಅನೇಕ 
ಆವೃತ್ತಿಗಳೂ ಹೊರಬಂದಿವೆ. 

'ತರ್ಜುಮಾನುಲ್‌ ಕುರ್‌ಛನ್‌'ನಲ್ಲಿ ಸೈಯದ್‌ ಮೌದೂದಿಯವರು ವಾಚಕರ ಪ್ರಶ್ನೆಗಳಿಗೆ 
ಉತ್ತರಗಳನ್ನೂ ನೀಡುತ್ತಿಡ್ದರು. ದೈನಂದಿನ ಸಮಸ್ಯೆಗಳ ಬಗ್ಗೆ ಇಸ್ಲಾಮಿನ ಸಾಮಾಜಿಕ, 
ಆರ್ಥಿಕ, ಶೈಕ್ಸಣಿಕ, ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಧಿಗಳ ಬಗ್ಗೆ ಪ್ರಶ್ನೆಗಳು 
ಮತ್ತು ಅವುಗಳಿಗೆ ಉತ್ತರ ಅವರ ಪ್ರಶ್ನೋತ್ತರ ಪಂಕ್ತಿಗಳಲ್ಲಿ ಪ್ರಕಟವಾಗುತ್ತಿದ್ದವು. ಈ 
ಪಂಕ್ತಿಗಳಲ್ಲಿಕರ್ಮತಾಸ್ತ್ರ ಹಾಗೂ ರಾಜಕೀಯಕ್ಕೆ ಸಂಬಂಧ ಪಟ್ಟ ವಿವಾದಾಸ್ಪದ ವಿಷಯಗಳ 
ಬಗ್ಗೆಯೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗುತ್ತಿತ್ತು. ಪದೇ ಪದೇ ಕೇಳಲ್ಪಡುವ ಪ್ರಶ್ನೆಗಳು 
ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ಪ್ರಶ್ನೋತ್ತರಗಳನ್ನು ಕ್ರೋಢೀಕರಿಸಿ 'ರಸಾಯಿಲ್‌ ವ 
ಮಸಾಯಿಲ್‌' ಎ೦ಬ ಗ್ರ೦ಥವನ್ನು ರಚಿಸಲಾಯಿತು. ಅದು 5 ಭಾಗಗಳಲ್ಲಿ ಪ್ರಕಟವಾಗಿವೆ. 


2 | ಸೈಯದ್‌ ಮೌದೂದಿ ಒಂದು ಪರಿಚಯ 


ಅವುಗಳನ್ನು ಪಠಿಸುವಾಗ ಅವುಗಳಲ್ಲಿರುವ ವಕ್ರ ಬುದ್ಧಿಯ ಪ್ರಶ್ನೆಗಳು, ಸ್ವಾರಸ್ಯಕರ ಟೀಕೆ 
ಟಿಪ್ಪಣಿಗಳು, ಅವುಗಳ ಸಂಕ್ಷಿಪ್ತ ಹಾಗೂ ಮನಮುಟ್ಟುವ ಉತ್ತರಗಳು ಪ್ರತಿಯೊಬ್ಬ 
ಬುದ್ಧಿವ೦ತನನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ವಾಚಕನ ಮನಸ್ಸಿನಲ್ಲಿ ಸೈಯದ್‌ 
ಮೌದೂದಿಯವರ ಅಸದೃಶ ವಾಕ್ಚಾತುರ್ಯ ಮತ್ತು ಎಂತಹ ಸಂಕೀರ್ಣ ಪ್ರಶ್ನೆಗಳನ್ನೂ 
ಲೀಲಾಜಾಲವಾಗಿ ಬಗೆಹರಿಸುವ ಅದ್ಭುತ ಶಕ್ತಿಯು ಅಚ್ಚೊತ್ತಿದಂತಾಗುತ್ತದೆ. ಈ ಗ್ರಂಥ 
ಮತ್ತು ಈ ಅವಧಿಯಲ್ಲಿ ಅವರು ರಚಿಸಿದ ಇತರ ಗ್ರಂಥಗಳಾದ ಪರ್ದಾ, ತನ್ಕೀಹಾಶ್‌, 
ರಾಷ್ಟ್ರೀಯ ಸಮಸ್ಯೆ (ಮಸ್‌ಅಲಯೆ ಕೌಮಿಯತ್‌).ಮುಸಲ್ಮಾನ್‌ ಮತ್ತು ಪ್ರಸಕ್ತ ರಾಜಕೀಯ 
ಸಂಘರ್ಷ ಇತ್ಯಾದಿ ಗ್ರಂಥಗಳು ಕಾಲಚಕ್ರದ ಸುಳಿಗೆ ಸಿಲುಕಿ ಅಪಮೌಲ್ಯಗೊಳ್ಳದ೦ತಹ 
ಶಾಶ್ವತ ತತ್ವ ಸಿದ್ಧಾ೦ತಗಳನ್ನು ಪ್ರತಿಪಾದಿಸುವವುಗಳಾಗಿದ್ದವು. ಕಾಲ ಕಳೆದ೦ತೆಲ್ಲಾ ಅವುಗಳ 
ಮೌಲ್ಯವು ವೃದ್ಧಿಸುತ್ತಿವೆ. ಅರಬೀ, ಇಂಗ್ಲೀಷ್‌, ಫ್ರೆಂಚ್‌ ಮುಂತಾದ ಭಾಷೆಗಳಿಗೆ ಅವುಗಳು 
ಅನುವಾದಿಸಲ್ಪಟ್ಟಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಈ ಗ್ರಂಥಗಳು ಸಹಸ್ರಾರು ಬುದ್ಧಿಜೀವಿಗಳ 
ಹೃದಯವನ್ನು ಗೆದ್ದಿವೆ. ಲಕ್ಷಗಟ್ಟಲೆ ಜನರ ಜೀವನದಲ್ಲಿ ಪರಿವರ್ತನೆ ತಂದಿವೆ. ಅವರಿಗೆ 
ಜೀವನದ ಯಥಾರ್ಥ ಉದ್ದೇಶವನ್ನು ಮನಗಾಣಿಸಿ, ಅದಕ್ಕಾಗಿ ಅವರು ಅವಿಶ್ರಾ೦ತವಾಗಿ 
ಹೋರಾಡುವಂತೆ ಸಿದ್ಧಗೊಳಿಸಿವೆ. 


“ಪರ್ದಾ 

ಪರ್ದಾ ಎ೦ಬ ಗ್ರಂಥವನ್ನು ರಚಿಸುವಾಗ ಸೈಯದ್‌ ಮೌದೂದಿಯವರ ಪ್ರಾಯ 33- 
34 ಆಗಿತ್ತು. ಆದರೆ ಆ ವಯಸ್ಸಿನಲ್ಲಿ ಅವರಿಗೆ ಜಾಗತಿಕ ಇತಿಹಾಸದ ಬಗ್ಗೆ ಎಷ್ಟು ಗಾಢವಾದ 
ಜ್ಞಾನವಿತ್ತು ಮತ್ತು ಜನಾಂಗಗಳ ಏಳು-ಬೀಳುಗಳ ಬಗ್ಗೆ, ಅದರ ಕಾರಣಗಳ ಬಗ್ಗೆ ಎಷ್ಟು 
ಆಳವಾದ ದೃಷ್ಟಿಯಿತ್ತು ಎ೦ಬುದನ್ನು ಅರಿತಾಗ ಯಾವ ವಾಚಕನೂ ಆಶ್ಚರ್ಯಚಿಕಿತಗೊಳ್ಳುತ್ತಾನೆ. 
ಆ ಗ್ರ೦ಥವು ಇತರ ಅನೇಕ ಭಾಷೆಗಳ೦ತೆ ಅರಬಿ ಬಾಷೆಯಲ್ಲೂ 'ಅಲ್‌ ಹಿಜಾಬ್‌' ಎ೦ಬ 
ಹೆಸರಲ್ಲಿ ಪ್ರಕಟಗೊಂಡಿದೆ. ಅದು ಅತ್ಯಂತ ಪ್ರಸಿದ್ಧವಾಗಿ ಲಕ್ಷಗಟ್ಟಲೆ ಅರಬೀ ವಾಚಕರ 
ಮನಸೂರೆಗೊಂಡಿದೆ. ಪಾಶ್ಚಾತ್ಮ ಸಂಸ್ಕೃತಿಯಿಂದ ಪ್ರಭಾವಿತರಾದ ಮಂದಿಗೆ ಈ ಗ್ರಂಥವು 
ಇಸ್ಲಾಮಿನ ಸಾಮಾಜಿಕ ವ್ಯವಸ್ಥೆಯ ಮೇಲ್ಮೆ ಮತ್ತು ಯುಕ್ತಿಯನ್ನು ಮನಗಾಣಿಸುತ್ತದೆ. ಅದು 
ಲೋಕದಾದ್ಯಂತ ಅನೇಕ ಸಹಸ್ರ ವ್ಯಕ್ತಿಗಳನ್ನು 'ಇಸ್ಲಾಮೂ ಆಂದೋಲನದ ಕಾರ್ಯಕರ್ತರನ್ನಾಗಿ 
ಮಾರ್ಪಡಿಸಿದೆ. 

ಜಮಾಲತ್‌ ನಾಯಕರ ಪೈಕಿ ಮೊಟ್ಟ ಮೊದಲು ಜೈಲುವಾಸ ಅನುಭವಿಸಿದವರು 
ತಾಜುಲ್‌ ಮುಲೂಕ್‌. ಗಡಿನಾಡಿನಲ್ಲಿ ಜಮಾಲತೆ ಇಸ್ಲಾಮೂ ಸ್ಥಾಪಕರೂ ಅವರೇ ಆಗಿದ್ದರು. 
ಅವರನ್ನು ಇಸ್ಲಾಮಿ ಆಂದೋಲನದ ಕಾರ್ಯಕರ್ತನಾಗಿ ಮಾಡುವಲ್ಲಿ 'ಪರ್ದಾ' ಪ್ರಮುಖ 
ಪಾತ್ರ ವಹಿಸಿತ್ತು. ಅವರು 1941ರಲ್ಲಿ ಎಫ್‌.ಎ. ಪರೀಕ್ಷೆಗೆ ಕುಳಿತು ಕೊಳ್ಳುವ ಸಲುವಾಗಿ 


ಪರ್ದಾ 23 


ಪೇಶಾವರಕ್ಕೆ ತೆರಳಿದರು. ಅಲ್ಲಿ ತನ್ನ ಸ್ನೇಹಿತರೊಬ್ಬರಲ್ಲಿ ಈ ಗ್ರ೦ಥ ಅವರಿಗೆ ಲಭಿಸಿತು. 
ಪುಸ್ತಕವನ್ನು ಓದಲಾರಂಭಿಸಿದ ಬಳಿಕ ಮರುದಿನ ಪರೀಕ್ಷೆ ಇದೆ ಎಂಬುದನ್ನೂ ಮರೆತು ಬಿಟ್ಟು 
ಅದರಲ್ಲಿ ಲೀನವಾಗಿ ಬಿಟ್ಟರು. ರಾತ್ರಿಯಿಡೀ ಅದನ್ನು ಓದಿ ಮುಗಿಸಿದರು. ಅವರ ಮನಸ್ಸು 
ಅದರಿಂದ ಪುಳಕಿತಕೊಂಡು ಪ್ರಕಾಶಮಾನವಾಯಿತು. ಇಂತಹ ಅತ್ಯುತ್ತಮ ಸಾಮಾಜಿಕ ವ್ಯವಸ್ಥೆ 
ಹೊಂದಿರುವ ಇಸ್ಲಾಮಿನ ಸಂಪೂರ್ಣ ಅನುಷ್ಠಾನಕ್ಕೆ ಅವರು ಆ ದಿನವೇ ಪಣತೊಟ್ಟರು. 
ಮುರುಪ್ಪರ್‌ ಬೇಗ್‌ ಅವರ ಕಥೆಯೂ ಇಂತಹುದೇ ಆಗಿತ್ತು. ಅವರು 1947- 
48ರ ವೇಳೆ 'ನವಾಯೆ ವಕ್ತ್‌' ಪತ್ರಿಕೆಯ, ಜಮಾಅತ್‌ ಮತ್ತು ಮೌದೂದಿ ವಿರುದ್ಧ 
ಪ್ರಚಾರಗಳಿ೦ದ ಪ್ರಭಾವಿತರಾಗಿ 'ಜಮಾಲತೆ ಇಸ್ಲಾಮೊ' ಮತ್ತು ಮೌದೂದಿಯವರ ಬಗ್ಗೆ 
ಸದಭಿಪ್ರಾಯವುಳ್ಳವರಾಗಿರಲಿಲ್ಲ. ಆದರೆ ಅನ೦ತರ ಅವರು ಸೈಯದ್‌ ಮೌದೂದಿಯವರ 
ನಿಷ್ಠಾವಂತ ಸಂಗಾತಿಯೂ ಇಸ್ಲಾಮಿ ಅಂದೋಲನದ ಪ್ರಮುಖ ನಾಯಕರೂ ಅಗಿ 
ಮಾರ್ಪಟ್ಟರು. ಇದಕ್ಕೆ ಕಾರಣ ಇದೇ 'ಪರ್ದಾ' ಗ್ರಂಫವಾಗಿತ್ತು. ಮುಂದೆ ಅವರು 'ಆಈನ್‌' 
ಎಂಬ ವಾರ ಪತ್ರಿಕೆಯ ಮೂಲಕ ಇಸ್ಲಾಮೂ ಆಂದೋಲನಕ್ಕೆ ಗಣನೀಯ ಸೇವೆ ಸಲ್ಲಿಸಿದರು. 
ಅವರು ತಮ್ಮ ಮನ ಪರಿವರ್ತನೆಯ ಘಟನೆಯನ್ನು ಈ ರೀತಿ ವಿವರಿಸುತ್ತಾರೆ: 
"ಒಮ್ಮೆ ಓರ್ವ ಮಿತ್ರರು ನನಗೆ 'ಪರ್ದಾ' ಗ್ರಂಥ ಓದಲು ಹೇಳಿದರು. "ನಾವು 
ವಾಸಿಸುವ ಪ್ರದೇಶದಲ್ಲಿ ಅಂದರೆ ಗಡಿನಾಡು ಪ್ರಾಂತ್ಯದಲ್ಲಿ ಜನರು ಪರ್ದಾವನ್ನು 
ಪಾಲಿಸುತ್ತಾರೆ. ಪರ್ದಾ ಇರಬೇಕೆಂದು ನಾವು ಒಪ್ಪತ್ತೇವೆ. ಪರ್ದಾದ ನಿಯಮಗಳೇನೆಂಬುದನ್ನು 
ನಾಲ್ಕೇ ಸಾಲುಗಳಲ್ಲಿ ತಿಳಿಸಬಹುದಾಗಿತ್ತು. ಅದಕ್ಕೆ ಇಷ್ಟು ದೊಡ್ಡ ಗ್ರ೦ಥದ ಅಗತ್ಯವಾದರೂ 
ಏನು?'ಎಂದು ನಾನು ಪ್ರಶ್ನಿಸಿದೆ. ಆಗ ಅವರು ಹೇಳಿದರು: ಒಬ್ಬ ಮುಸ್ಲಿಮೇತರ ವ್ಯಕ್ತಿ ನಿಮ್ಮ 
ಪರ್ದಾ ಒಂದು ಕಿರಾತ ಸಂಪ್ರದಾಯ ಎಂದು ಆಕ್ಷೇಪಿಸಿದರೆ ನೀವೇನೆ೦ದು ಉತ್ತರಿಸುತ್ತೀರಿ? 
ಅವರ ಮಾತು ನನಗೆ ಸರಿ ಎ೦ದು ಕಂಡಿತು. ಆದ್ದರಿಂದ ನಾನು ಆ ಪುಸ್ತಕವನ್ನು ಪಡಕೊಂಡೆ. 
ಪುಸ್ತಕ ಓದಿ ಮುಗಿಸಿದಾಗ ಇಸ್ಲಾಮೂ ಕಾನೂನುಗಳ ಪ್ರಸ್ತುತತೆಯು ಮನದಲ್ಲಿ 
ಅಚ್ಚೊತ್ತಿದ೦ತಾಯಿತು. ನಾನು ಒಂದು ಯುಕ್ತಿಪೂರ್ಣ ಹಾಗೂ ಮಾನವ ಕಲ್ಮಾಣದ ಧರ್ಮದ 
ಅನುಯಾಯಿ ಎ೦ಬ ವಿಷಯ ಜೀವನದಲ್ಲಿ ಪ್ರಥಮ ಬಾರಿ ನನಗೆ ಅನುಭವವಾಯಿತು. ಲಜ್ಜೆ 
ಮತ್ತು ಚಾರಿತ್ರ್ಯ ಶುದ್ಧಿಯ ವೈಯಕ್ತಿಕ ಗುಣ ನಡತೆಯಲ್ಲಿ ದೈವಿಕ ಗುಣಗಳನ್ನು ಅಳವಡಿಸುವುದು 
ಮಾತ್ರವಲ್ಲ ನಾಗರಿಕತೆಯ ಉನ್ನತಿಯೂ ಅವುಗಳ ಮೂಲಕ ಮಾತ್ರ ಸಾಧ್ಯ. ಇದಕ್ಕೆ 
ತದ್ವಿರುದ್ಧವಾಗಿ ಲೈಂಗಿಕ ಆರಾಜಕತೆಯು ಮನುಷ್ಯನನ್ನು ಮೃಗೀಯತೆಯ ಪಾತಾಳಕ್ಕೆ ತಳ್ಳುತ್ತದೆ 
ಮತ್ತು ಜನಾ೦ಗಗಳ ಹಾಗೂ ನಾಗರಿಕತೆಗಳ ಪತನಕ್ಕೆ ಹೇತುವಾಗುತ್ತದೆ ಎ೦ಬ ವಾಸ್ತವಿಕತೆಯು 
ಈ ಗ್ರಂಥದ ಅಧ್ಯಯನದ ಬಳಿಕ ಮನದಲ್ಲಿ ಬಲವಾಗಿ ಬೇರೂರಿತು. ಕುಟು೦ಬ ಜೀವನದ 
ರಕ್ಷಣೆಗೆ ಪರ್ದಾ ಅತ್ಯಗತ್ಯ. ಪರ್ದಾದ ಬಗ್ಗೆ ಇಸ್ಲಾಮೂ ನಿಯಮಗಳು ದೂರದೃಷ್ಟಿಯುಳ್ಳ 
ಸಾರ್ವಲೌಕಿಕ, ಸಾರ್ವಕಾಲಿಕ ಮತ್ತು ಸ೦ತುಲಿತವಾದ ಮಾರ್ಗದರ್ಶನವನ್ನು ಹೊಂದಿವೆ. 


24 ಸೈಯದ್‌ ಮೌದೂದಿ ಒ೦ದು ಪರಿಚಯ 


ಯುಕ್ತಿಪೂರ್ಣನೂ, ಸರ್ವಜ್ಞನೂ ಆದ ದೇವನು ಮಾತ್ರ ಇಂತಹ ಸಮಗ್ರ ಮಾರ್ಗದರ್ಶನ 
ನೀಡಬಲ್ಲ ಎ೦ಬ ವಾಸ್ತವಿಕತೆಯನ್ನು ಮನಸ್ಸು ಅಂಗೀಕರಿಸಿತು. ತರುವಾಯ ಅವರ ಒಂದೊಂದು 
ಗ್ರಂಥವನ್ನು ಓದಿದಾಗ ಮುಸ್ಲಿಮನ ಜೀವನಕ್ಕೆ ಕೇವಲ ಒ೦ದೇ ಉದ್ದೇಶ ಇರಲು ಸಾಧ್ಯ. 
ಅದು ಅಲ್ಲಾಹನ ಸಂಪ್ರೀತಿ ಪ್ರಾಪ್ತಿಗಾಗಿ ಇಸ್ಲಾಮಿನ ಸಾಮೂಹಿಕ ವ್ಯವಸ್ಥೆಯನ್ನು ಸಂಸ್ಥಾಪಿಸಲು 
ಪರಿಪೂರ್ಣ ಶ್ರಮ ನಡೆಸುವುದಾಗಿದೆ ಎಂಬುದು ದೃಢವಾಗಿ ವೇದ್ಯವಾಯಿತು." 


ಪಾಶ್ಚಾತ್ಯ ನಾಸ್ತಿಕ ಚಿ೦ತನೆಗಳ ವಿರುದ್ದ ಹೋರಾಟ 


'ತರ್ಜುಮಾನುಲ್‌ ಕುರ್‌ಆನ್‌'ನಲ್ಲಿ ಸೈಯದ್‌ ಮೌದೂದಿಯವರು ಬರೆಯುತ್ತಿದ್ದ 
ಲೇಖನಗಳು ಸಹಸ್ರಾರು ಮ೦ದಿಯ ಮನ ಪರಿವರ್ತನೆಗೆ ಕಾರಣವಾದುವು. ಅವುಗಳನ್ನು 
- ಅನಂತರ 'ತನ್ಕೀಹಾತ್‌' ಎಂಬ ಹೆಸರಲ್ಲಿ ಒಂದು ಪುಸ್ತಕದ ರೂಪದಲ್ಲಿ ಪ್ರಕಟಿಸಲಾಯಿತು. 
ಪಾಶ್ಚಾತ್ಯ ತತ್ವ ಸಿದ್ಧಾ೦ತಗಳನ್ನೂ ಅವುಗಳಿಗನುಸಾರ ತಮ್ಮ ಧರ್ಮದಲ್ಲಿ ಪರಿಷ್ಕರಣೆ ತರುತ್ತಿದ್ದ 
ಪ್ರಗತಿಪರರನ್ನು ಕುರಿತು ಅದರಲ್ಲಿ ಪರಾಮರ್ಶಿಸಲಾಗಿತ್ತು. ಮಹಾಕವಿ ಇಕ್ಬಾಲರು ತಮ್ಮ 
ಮಾಂತ್ರಿಕ ಶಕ್ತಿಯ ಕವಿತೆಗಳ ಮೂಲಕ ಐರೋಪ್ಯ ವಿಚಾರಧಾರೆಗಳ ವಿರುದ್ಧ ಯುದ್ಧ ಸಾರಿದ 
ಆ ಕಾಲದಲ್ಲಿ ಅದೇ ವಿಷಯವನ್ನು ಸೈಯದ್‌ ಮೌದೂದಿಯವರು ತಮ್ಮ ಅನುಪಮ ಲೇಖನ 
ಶಕ್ತಿಯ ಮೂಲಕ ಮನಮುಟ್ಟುವ ಶೈಲಿಯಲ್ಲಿ ಪ್ರತಿಪಾದಿಸಿದರು. ಈ ಲೇಖನಗಳು ಪಾಶ್ಚಾತ್ಮ 
ನಾಸ್ತಿಕ ಚಿಂತನೆಯ ಮಾಯಾಜಾಲವನ್ನು ನುಚ್ಚು ನೂರುಗೊಳಿಸಿದುವು. ಮುಸ್ಲಿಮ್‌ ವಿಚಾರ 
ವಂತರ ಮತ್ತು ಬುದ್ದಿಜೀವಿಗಳ ಮನದಲ್ಲಿದ್ದ ವೈಚಾರಿಕ ಗುಲಾಮಗಿರಿಯ ಭಾವನೆಯನ್ನು 
ತೊಡೆದು ಹಾಕಿದುವು. ಪಾಶ್ಚಾತ್ಮ ಚಿ೦ತಕರ ಮಾತುಗಳನ್ನು ಅ೦ತಿಮ ಸನದಾಗಿ ಸ್ವೀಕರಿಸಿದವರು 
ಅಲ್ಲಾಹ್‌ ಮತ್ತು ಪ್ರವಾದಿಯವರ(ಸ) ಮಾತೇ ನಮ್ಮ ಮಟ್ಟಿಗೆ ನಿರ್ಣಾಯಕವಾಗಿದೆ ಎಂಬ 
ಪೂರ್ಣ ನ೦ಬಿಕೆಯನ್ನು ಈ ಲೇಖನಗಳ ಮೂಲಕ ಗಳಿಸಿದರು. ಈ ಲೇಖನಗಳ ಪ್ರಭಾವದಿಂದ 
ಮುಸ್ಲಿಮರಲ್ಲಿ ತಮ್ಮ ಸಭ್ಯತೆ, ಸಂಸ್ಕೃತಿ, ನಾಗರಿಕತೆ ಹಾಗೂ ಪರಂಪರೆಗಳ ಬಗ್ಗೆ ಪೂರ್ಣ 
ಸಂತೃಪ್ತಿ ಅಭಿಮಾನ ಮತ್ತು 'ಹೆಮ್ಮೆಯ ಭಾವನೆಗಳು ಹುಟ್ಟಿದುವು. 
ಸೈಯದ್‌ ಸುಲೈಮಾನ್‌ ನದ್ವಿ ಆ ಕಾಲದ ಖ್ಯಾತ ಧರ್ಮ ವಿದ್ವಾಂಸರಾಗಿದ್ದರು. 
ಅವರನ್ನೂ 'ತನ್‌ಕೀಹಾತ್‌' ಗ್ರಂಥವು ಬಹಳವಾಗಿ ಪ್ರಭಾವಿತಗೊಳಿಸಿತ್ತು. ಡಾ| ಅತಾವುರ್ರಹ್ಮಾನ್‌ 
ನದ್ದಿಯವರು ಆ ಪ್ರಭಾವದ ಬಗ್ಗೆ: ಈ ರೀತಿ ಬರೆದಿರುವರು: 

“ಡಿಸೆಂಬರ್‌ 1940ರಲ್ಲಿ ನದ್ವತುಲ್‌ ಉಲಮಾ, ಲಕ್ನೋದಲ್ಲಿ ಹಳೆ ವಿದ್ಯಾರ್ಥಿಗಳ 
ಸಭೆ ಜರಗಿತ್ತು. ಸೈಯದ್‌ ಮೌದೂದಿಯವರು ಅದರಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು. 
ಅವರು ಅಲ್ಲಿ ಒಂದು ಪ್ರಬ೦ಧ ಮಂಡಿಸಿದರು. ಅವರನ್ನು ಪರಿಚಯ ಪಡಿಸುತ್ತಾ ಸೈಯದ್‌ 
ಸುಲೈಮಾನ್‌ ನದ್ವಿಯವರು ಈ ರೀತಿ ಹೇಳಿದರು, "ವಿದ್ಯೆಯ ಮಟ್ಟಿಗೆ ಆಳ ಸಮುದ್ರದಂತಿರುವ 
ಓರ್ವ ಯುವಕನನ್ನು ನಾನೀಗ ನಿಮ್ಮ ಮುಂದೆ ಪರಿಚೆಯ ಪಡಿಸುತ್ತಿದ್ದೇನೆ. ಪ೦ಡಿತ ಲೋಕವು 


ಪಾಶ್ಚಾತ್ಮ ನಾಸ್ತಿಕ ಚಿಂತನೆಗಳ ವಿರುದ್ಧ ಹೋರಾಟ - 25 


ಇ೦ದು ಮೌಲಾನಾ ಮೌದೂದಿಯವರ ಬಗ್ಗೆ ಚೆನ್ನಾಗಿ ಅರಿತಿದೆ. ಅವರು ಈ ಯುಗದ 
ಇಸ್ಲಾಮೊ ವಕ್ತಾರರಾಗಿರುವರು. ಯುರೋಪಿನಿಂದ ಬ೦ದ ನಾಸ್ತಿಕತೆ ಮತ್ತು ಅಧರ್ಮದ 
ಮಹಾಪೂರದ ವಿರುದ್ಧ ಅಣೆಕಟ್ಟು ಕಟ್ಟುವ ವ್ಯವಸ್ಥೆಯನ್ನು ದೇವನು ಯುರೋಪಿನ ಪ್ರಾಚೀನ 
ಮತ್ತು ಅರ್ವಾಚೀನ ವಿದ್ಯೆಯ ಪಾರ೦ಗತರಾದ ಕುಲೀನ ಮತ್ತು ಪುನೀತರಾದ ಈ ವ್ಯಕ್ತಿಯ 
ಮೂಲಕ ಮಾಡಿರುವನು. ಅವರು ಆಧುನಿಕ ಯುಗದ ಎಲ್ಲ ಸಮಸ್ಯೆಗಳ ಬಗ್ಗೆ ತೃಪ್ತಿಕರವಾಗಿ 
ಚರ್ಚೆ ನಡೆಸಬಲ್ಲರು. ಭಾರತ ಮತ್ತು ಇಸ್ತಾಮೊ ಜಗತ್ತಿನ ಮುಸ್ಲಿಮರು ಮೌದೂದಿ 
ಸಾಹೇಬರ ಬಗ್ಗೆ. ಬಹಳ ಉನ್ನತ ನಿರೀಕ್ಷೆಗಳನ್ನು ಇಟ್ಟುಕೊ೦ಡಿರುವರು.” 

ತನ್ಕೀಹಾತ್‌ ಓದಿದ ಹಲವು ವಿದ್ಯಾವಂತರು ಇಸ್ಲಾಮಿನ ಬಗ್ಗೆ ತಮಗಿದ್ದ ಸಂಶಯಗಳು 
ನಿವಾರಣೆಯಾಮುವೆಂದೂ, ಅವರಲ್ಲಿ ವೃಢ ವಿಶ್ವಾಸ ಮೂಡಿ ಬಂತೆಂದೂ ಸಾಕ್ಸ್ಯವಹಿಸಿರುವರು. 
ಈ ಸಂದರ್ಭದಲ್ಲಿ ಪ್ರಸ್ತುತ ಗ್ರಂಥದ ಒಂದು ಭಾಗವನ್ನು ಇಲ್ಲಿ ಉದ್ದೆ. ರಿಸುವುದು ಸೂಕ್ತವೆನಿಸು 
ತ್ತದೆ. ಇಸ್ಲಾಮೂ ಶರೀಅತ್‌ನ ಕುರಿತು ಸೈಯದ್‌ ಮೌದೂದಿಯವರು ಈ ರೀತಿ ಬರೆದಿರುವರು: 

"ಈ ಶರೀಅತ್‌ ಹೇಡಿಗಳಿಗಾಗಿ ಅವತೀರ್ಣಗೊಂಡುದಲ್ಲ. ಸ್ವೇಚ್ಛೆಗಳ ದಾಸರು 
ಮತ್ತು ಲೋಕಾರಾಧಕರಿಗೆ ಅವತೀರ್ಣಗೊ೦ಡದ್ದೂ ಅಲ್ಲ. ಗಾಳಿಯ ಗತಿಗನುಸಾರವಾಗಿ 
ಹಾರುವ ತರಗೆಲೆಗಳು, ಪ್ರವಾಹದ ರಭಸಕ್ಕೆ ಹರಿಯುವ ಕ್ರಿಮಿ ಕೀಟಗಳು, ಓತಿಯಂತೆ ವರ್ಣ 
ಬದಲಾಯಿಸುವ ವರ್ಣರಹಿತ ವಸ್ತುಗಳಿಗೂ ಈ ಶರೀಲತ್‌ ಅವತೀರ್ಣಗೊಂಡುದಲ್ಲ. 
ಗಾಳಿಯ ದಿಕ್ಕನ್ನು ಬದಲಾಯಿಸುವ, ಪ್ರವಾಹದ ವಿರುದ್ದ ಈಜುವ್ರಎಲ್ಲಾ ವಿಧದ ಬಣ್ಣಗಳನ್ನೂ 
ತ್ಯಜಿಸಿ ದೈವಿಕ ಬಣ್ಣವನ್ನು ಅಳವಡಿಸುವ ದೃಡ ಸಂಕಲ್ಪ ಮಾಡಿರುವ ಕೆಚ್ಚೆದೆಯ ಧೀರರಿಗಾಗಿ 
ಇಸ್ಲಾಮೂ ಶರೀಅತ್‌ ಅವತೀರ್ಣಗೊಂಡಿದೆ. “ಜೀವನ ಸಾಗರದ ಗತಿಯನ್ನು ತನ್ನ ವಿಶ್ವಾಸ- 
ಶ್ರದ್ಧೆಗಳಿಗೆ ಅನುರೂಪವಾಗಿ ಸನ್ಮಾರ್ಗಕ್ಕೆ ತಿರುಗಿಸಿ ಬಿಡುವುದೇ ಮುಸ್ಲಿಮನ ಜನ್ಮೋದ್ದೇಶ. 
ಕ್ರಾಂತಿ ಮತ್ತು ಪ್ರಗತಿ ಸಾಧ್ಯವಾಗುವುದು ಶಕ್ತಿಯ ಮೂಲಕ ಮಾತ್ರ. ಶಕ್ತಿಯೆ೦ಬುದು 
ಕರಗುವುದರ ಹೆಸರಲ್ಲ. ಕರಗಿಸುವುದರ ಹೆಸರಾಗಿದೆ. ಶಕ್ತಿಯೆ೦ಬುದು ಹಿ೦ಜರಿಯುವುದಲ್ಲ. 
ಹಿ೦ಜರಿಸುವುದರ ಹೆಸರಾಗಿದೆ. ಪೌರುಷವಿಲ್ಲದ ಹೇಡಿಗಳು ಲೋಕದಲ್ಲಿ ಎ೦ದೂ ಯಾವ 
ಕ್ರಾ೦ತಿಯನ್ನೂ ತಂದಿಲ್ಲ. ಯಾವುದೇ ತತ್ವ ಸಿದ್ದಾಂತ, ಜೀವನೋದ್ದೇಶ ಹಾಗೂ ಗುರಿಯಿಲ್ಲದ, 
ಕೇವಲ ಲೌಕಿಕ ಸವಲತ್ತುಗಳನ್ನು ಬಯಸುವ ಹಾಗೂ ಎಲ್ಲಾ ಬಣ್ಣಗಳಿಗೂ ಹೊ೦ದಿಕೊಳ್ಳುವ 
ಮತ್ತು ಎಲ್ಲ ದಬ್ಬಾಳಿಕೆಗಳಿಗೂ ತಲೆಬಾಗುವ ಜನರು ಮಾನವೇತಿಹಾಸದಲ್ಲಿ ಯಾವುದೇ 
ಗಣನೀಯ ಸಾಧನೆಯನ್ನು ಮಾಡಿಲ್ಲ. ಇತಿಹಾಸ ನಿರ್ಮಿಸುವುದು ಕೇವಲ ಧೀರರ ಕಾರ್ಯ. 
ಅವರು ತಮ್ಮ ಅವಿಶ್ರಾ೦ತ ಶ್ರಮ ಮತ್ತು ತ್ಯಾಗ ಬಲಿದಾನಗಳಿಂದ ಜೀವನದ ದಿಕ್ಕನ್ನೇ 
ಬದಲಾಯಿಸಿದರು. ಜನರಲ್ಲಿ ವಿಚಾರ ಕ್ರಾಂತಿಯನ್ನು ತಂದರು. ಕಾರ್ಯರಂಗದಲ್ಲಿ ಆಮೂಲಾಗ್ರ 
ಬದಲಾವಣೆಯನ್ನು ತಂವರು. ಕಾಲದ ಬಣ್ಣದಂತೆ ಬಣ್ಣ ಬದಲಾಯಿಸುವ ಬದಲು ಕಾಲ 
ಚಕ್ರವನ್ನು ತಮ್ಮ ವರ್ಣದಿಂದ ಶೋಭಾಯಮಾನಗೊಳಿಸಿದರು.” 


26 ಸೈಯದ್‌ ಮೌದೂದಿ ಒಂದು ಪರಿಚಯ 


"ರಿಸಾಲಯೆ ದೀನಿಯಾತ್‌' 

ಮೌ| ಮನಾಯಿರ್‌ ಅಹ್ಸನ್‌ ಗೀಲಾನಿ ಹೈದರಾಬಾದಿನ ಓರ್ವ ಪ್ರಖ್ಯಾತ ಗ್ರಂಥಕರ್ತ 
ಮತ್ತು ಪಂಡಿತರಾಗಿದ್ದರು. ಅವರು ಹೈದರಾಬಾದಿನ ನಿರಭಾಮಿ ಆಡಳಿತದ 'ದಾರುತ್ತರ್ಜುಮ' 
ಅರ್ಥಾತ್‌ 'ಅನುವಾದ ವಿಭಾಗ'ದಲ್ಲಿ ಕೆಲಸ ಮಾಡುತ್ತಿದ್ದರು. ಆಧುನಿಕ ವಿದ್ಯಾಭ್ಯಾಸ ಪಡೆದ 
ಮುಸ್ಲಿಮರಿಗೆ ಇಸ್ಲಾಮಿನ ಮೂಲಭೂತ ಶಿಕ್ಷಣವನ್ನು ಸರಳ ಮತ್ತು ಮನಮುಟ್ಟುವ ಶೈಲಿಯಲ್ಲಿ 
ಕಲಿಸುವ ಒ೦ದು ಸಮಗ್ರ ಧಾರ್ಮಿಕ ಪಾಠ ಪುಸ್ತಕದ ಅಗತ್ಯವಿದೆ ಎ೦ಬ. ವಿಚಾರವು ಅವರ 
ಮುಂದೆ ಬಂದಾಗ ಅವರು ಈ ಕಾರ್ಯಕ್ಕೆ ಅತ್ಯಂತ ಸಮರ್ಥ ವ್ಯಕ್ತಿ ಸೈಯದ್‌ ಅಬುಲ್‌ ಆಲಾ 
ಮೌದೂದಿಯವರಾಗಿದ್ದಾರೆಂದು ಸೂಚಿಸಿದರು. ಸೈಯ ದ್‌ ಮೌದೂದಿಯವರು ತಮ್ಮ 
ಲೇಖನಿಯ ಶಕ್ತಿಯಿಂದ ಧರ್ಮದ ಅತ್ಯಂತ ಕ್ಲಿಷ್ಟ ಮತ್ತು ಗಹನವಾದ ತಾತ್ವಿಕ ವಿಷಯಗಳನ್ನು 
ಕೂಡ ಸರಳ ಉದಾಹರಣೆಗಳ ಮೂಲಕ ನವೀನ ಶೈಲಿಯಲ್ಲಿ ಮನಮುಟ್ಟುವಂತೆ ವಿವರಿಸುತ್ತಾರೆ. 
ನವ ಪೀಳಿಗೆಯ ವೈಚಾರಿಕ ಬೇಡಿಕೆಗಳ ಪ್ರಕಾರ ತಮ್ಮ ಲೇಖನಿಯನ್ನು ಬಳಸಿ ಅವರ ಮನ- 
ಮಸ್ತಿಷ್ಯಗಳನ್ನು ತಮ್ಮ ಪ್ರತಿಭೆಯಿಂದ ಮಂತ್ರ ಮುಗ್ಧಗೊಳಿಸುತ್ತಾರೆ ಎಂದು ಸರಕಾರಕ್ಕೆ 
ತಿಳಿಯಪಡಿಸಿದರು. ಅವರ ಸಲಹೆಯ ಮೇರೆಗೆ ಹೈದರಾಬಾದಿನ ಶಿಕ್ಷಣ ಇಲಾಖೆಯು ಈ 
ಉದ್ದೇಶಕ್ಕಾಗಿ ಒಂದು ಗ್ರಂಥವನ್ನು ರಚಿಸುವಂತೆ ಸೈಯದ್‌ ಮೌದೂದಿಯವರನ್ನು ಕೇಳಿ 
ಕೊಂಡಿತು. ಶಿಕ್ಷಣ ಇಲಾಖೆಯ ಕೊಡುಗೆಯನ್ನು ಸೈಯದ್‌ ಮೌದೂದಿಯವರು ಸ್ವೀಕರಿಸಿದರು. 
ಈ ರೀತಿ ಹೈಸ್ಕೂಲ್‌ ಮತ್ತು ಪದವಿ ಪೂರ್ವ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಿದ್ಧಗೊಳಿಸಿದ 
ಧಾರ್ಮಿಕ ಪಾಠ ಪುಸ್ತಕವೇ ಇಂದು ಜಗತ್ಪಸಿದ್ಧವಾಗಿರುವ 'ರಿಸಾಲಯೆ ದೀನಿಯಾತ್‌" (ಇಸ್ಲಾಮ್‌ 
ಧರ್ಮ) ಎಂಬ ಪುಸ್ತಕ. 

ಈ ಪುಸ್ತಕದ ರಚನಾ ಕಾರ್ಯವು ಅತ್ಯ೦ತ ವಿಸ್ಮಯಕರವಾಗಿತ್ತು. ಇಶಾ ನಮಾಯಿನಿಂದ 
ಪ್ರಭಾತದ ವರೆಗೆ ನಿದ್ರೆ ಬಿಟ್ಟು ಕೆಲಸ ಮಾಡುತ್ತಿದ್ದ ಸೈಯದ್‌ ಮೌದೂದಿಯವರಿಗೆ ಪಠ್ಯಪುಸ್ತಕ 
ತಯಾರಿಸುವ ಕಾರ್ಯಕ್ಕೆ ಸಮಯವೇ ಸಿಗುತ್ತಿರಲಿಲ್ಲ. ಕೊನೆಗೆ 15 ದಿನಗಳೊಳಗೆ ಅದನ್ನು 
ಸಿದ್ಧಗೊಳಿಸಿ ಕೊಡಬೇಕೆಂಬ ಆದೇಶ ದೊರೆಯಿತು. ಅಂತೆಯೇ ಈ ಐತಿಹಾಸಿಕ ಮಹತ್ವದ 
ಪುಸ್ತಕವನ್ನು ಸೈಯದ್‌ ಮೌದೂದಿಯವರು ಕೇವಲ 15 ದಿನಗಳೊಳಗೆ ಸಿದ್ಧಗೊಳಿಸಿ ನೀಡಿದರು. 

ಈ ಪುಸ್ತಕಕ್ಕೆ ದೊರೆತ ಜನಪ್ರಿಯತೆಯು ಅತ್ಯದ್ಭುತವಾಗಿದೆ. ಅದರ ಖ್ಯಾತಿಯು 
ಲೋಕದ ದಶ ದಿಕ್ಕುಗಳಿಗೂ ವ್ಯಾಪಿಸಿದೆ. ಗ್ರಂಥಕರ್ತರ ಜೀವನ ಕಾಲದಲ್ಲೇ ಜಗತ್ತಿನ 
ಸುಮಾರು 40 ಭಾಷೆಗಳಿಗೆ ಅದು ತರ್ಜುಮೆಗೊಂಡಿದೆ. ಸರಳ ಸುಂದರ ಶೈಲಿಯಲ್ಲಿ ಧಾರ್ಮಿಕ 

ಶಿಕ್ಷಣ ನೀಡುವಲ್ಲಿ 'ರಿಸಾಲಯ ದೀನಿಯಾತ್‌'ಗೆ ಸರಿಸಾಟಿಯಾದ ಗ್ರಂಥ ಇಲ್ಲ. ಈ ಪುಸ್ತಕದಲ್ಲಿ | 
ಇಸ್ಲಾಮ್‌ ಮತ್ತು ಕುಫ್ರ್‌ನ ವಾಸ್ತವಿಕತೆ, ವಿಶ್ವಾಸ ಮತ್ತು ವಿಧೇಯತೆ, ಪ್ರವಾದಿತ್ವ, ಈಮಾನಿನ 
ವಿವರಣೆಗಳು, ಆರಾಧನಾ ವಿಧಿಗಳು ಹಾಗೂ ಧರ್ಮ ಮತ್ತು ಶರೀಲಶ್‌ನ ಕುರಿತು 
ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಸುಲಲಿತವಾಗಿ ವಿವರಿಸಲಾಗಿದೆ. ಅಲ್ಲಾಹನ, 


ಸ೦ಶೋಧನಾ ಸಾಮರ್ಥ್ಯ 27 


ಮನುಷ್ಯರ, ಇತರ ಸೃಷ್ಟಿಗಳ ಹಾಗೂ ತನ್ನ ಶರೀರ ಮತ್ತು ಆತ್ಮದ ಹಕ್ಕುಗಳನ್ನೂ ಅದರಲ್ಲಿ 
ವಿವರಿಸಲಾಗಿದೆ. "ಆದ್ದರಿಂದ ಪುಸ್ತಕವು ಪ್ರಕಟವಾಗುತ್ತಲೇ ವಿದ್ಯಾವಂತ ಜನರಲ್ಲಿ ಅದು 
ಶೀಘ್ರವಾಗಿ ಮನ್ನಣೆ ಪಡೆಯಿತು. ಅನೇಕ ಶಾಲಾ ಕಾಲೇಜುಗಳಲ್ಲಿ, ಮೆಟ್ರಿಕ್‌ ಮತ್ತು ಇಂಟರ್‌ 
ಮೊಡಿಯಟ್‌ನ ಧಾರ್ಮಿಕ ಪಠ್ಯ ಪುಸ್ತಕವಾಗಿ ಅದು ಅಂಗೀಕರಿಸಲ್ಪಟ್ಟಿತು. ಈ ಪುಸ್ತಕದ 
ಅರಬೀ ತರ್ಜುಮೆಯು 'ಮುಬಾದಿವುಲ್‌ ಇಸ್ಲಾಮ್‌' ಎ೦ಬ ಹೆಸರಲ್ಲಿ ಪ್ರಕಟಗೊಂಡಾಗ 
ಅರೇಬಿಯದಾದ್ಯಂತ ಅದು ಜನಮನ್ನಣೆ ಗಳಿಸಿತು. ಆಲ್‌ ಇಖ್ವಾನುಲ್‌ ಮುಸ್ಲಿಮೂನ್‌ನ 
ಕಾರ್ಯಕರ್ತರು ಅದನ್ನು ಮನೆಮನೆಗೆ ಮುಟ್ಟಿಸಿದರು. ಸೈಯದ್‌ ಮೌದೂದಿಯವರ ಇತರ 
ಗ್ರಂಥಗಳ೦ತೆ ಈ ಗ್ರಂಥವೂ ಅರಬೀ ಪಂಡಿತರ ಶ್ಲಾಘನೆಗೆ ಪಾತ್ರವಾಯಿತು. ಜೋರ್ಡಾನಿನ 
ಪ್ರೌಢ ಶಾಲೆಗಳಲ್ಲಿ ಅದನ್ನು ಪಠ್ಯ ಪುಸ್ತಕವಾಗಿ ಅಂಗೀಕರಿಸಲಾಯಿತು. ಅಲ್ಲಿಯ ವಿದ್ಮಾ 
ಸಚಿವರು ಮೌದೂದಿಯವರಿಂದ ಈ ಗ್ರಂಥದ ಪ್ರಕಾಶನದ ಅನುಮತಿ ಕೇಳಿದಾಗ ಅವರು 
ಅದಕ್ಕೆ ಸಂತೋಷದಿಂದ ಸಮ್ಮತಿಸಿದರಲ್ಲದೆ ಅದರಿಂದ ಬರುವ ರಾಜಧನವನ್ನು ಬಡ 
`` ವಿದ್ಯಾರ್ಥಿಗಳಿಗೆ 'ವಿದ್ಯಾರ್ಥಿ ವೇತನ' ನೀಡಲು ಬಳಸಬೇಕೆಂದು ಕೋರಿದರು. 

ಆಂಗ್ಲ ಭಾಷೆಗೆ ಈ ಪುಸ್ತಕದ ಪ್ರಥಮ ಅನುವಾದವನ್ನು ಅಫಘಾನಿಸ್ನಾನದ ಎದ್ಮಾ 
ಇಲಾಖೆಯ ಮುಖ್ಯಸ್ಥರಾದ ಡಾ| ಅಬ್ದುಲ್‌ ಗನಿಯವರು ಮಾಡಿದ್ದರು. ಆ ಬಳಿಕ ಪ್ರೊ| 
ಖುರ್ಷಿದ್‌ ಅಹ್ಮದ್‌ರವರು ಮಾಡಿದ ಅನುವಾದವು Towards Understanding Islam 
ಎಂಬ ಹೆಸರಲ್ಲಿ ಪ್ರಖ್ಯಾತವಾಯಿತು. ಭಾರತದ ಎಲ್ಲಾ ಪ್ರಮುಖ ಭಾಷೆಗಳಲ್ಲೂ ಅದು 
ಪ್ರಕಟಗೊಂಡಿದೆ. ಲೋಕದ ಎಲ್ಲಾ ಪ್ರಖ್ಯಾತ ಭಾಷೆಗಳಲ್ಲಿ ಅದರ ಅನುವಾದ ಲಭ್ಯವಿದೆ. 
ಸೈಯದ್‌ ಮೌದೂದಿಯವರ ಗ್ರಂಥಗಳ ಪೈಕಿ ಇಷ್ಟು ಹೆಚ್ಚು ಭಾಷೆಗಳಿಗೆ ಅನುವಾದವಾದ 
ಕೃತಿ ಬೇರೆ ಇಲ್ಲ. ಅಂತೆಯೇ ಇಸ್ಲಾಮೂ ಸಾಹಿತ್ಯಗಳ ಪೈಕಿ ಇಷ್ಟು ಹೆಚ್ಚು ಭಾಷೆಗಳಿಗೆ 
ಅನುವಾದವಾದ ಕೃತಿಗಳು ತೀರಾ ವಿರಳ. 


ಸಂಶೋಧನಾ ಸಾಮರ್ಥ್ಯ 

ಸೈಯದ್‌ ಮೌದೂದಿಯವರಿಗೆ ಕೆಲವು ವಿಶಿಷ್ಟ ಸಾಮರ್ಥ್ಯಗಳು ಮತ್ತು ಸಿದ್ದಿಗಳು 
ದೇವದತ್ತವಾಗಿ ಲಭಿಸಿದ್ದುವು. ತಪ್ಸೀರ್‌ (ಕುರ್‌ಆನ್‌ ವ್ಯಾಖ್ಯಾನ), ಹದೀಸ್‌ (ಪ್ರವಾದಿ 
ವಚನಗಳು), ಫಿಕ್ಹ್‌ (ಕರ್ಮಶಾಸ್ತ್ರ), ಅರಬೀ ಸಾಹಿತ್ಯ ಮುಂತಾದ ಇಸ್ಲಾಮೂ ಶಿಕ್ಷಣ ಮೂಲ 
ಗಳೊಂದಿಗೆ ಅವರಿಗಿದ್ದ ನಿರಂತರ ಸಂಪರ್ಕದ ಕಾರಣ ಇಸ್ಲಾಮ್‌ ಒಂದು ಸಂಪೂರ್ಣವೂ 
ಸಮಗ್ರವೂ ಆದ ಜೀವನ ವ್ಯವಸ್ಥೆ ಎಂಬುದು ಅವರಿಗೆ ನಿಚ್ಚಳವಾಗಿ ಮನವರಿಕೆಯಾಯಿತು. 
ಇಸ್ಲಾಮಿನ ಆಂಶಿಕ ವಿಷಯಗಳ ಬಗ್ಗೆ ವಿಚಾರ ಮಾಡುವಾಗಲೆಲ್ಲಾ” ಇಸ್ಲಾಮಿನ ಸ೦ಪೂರ್ಣ 
ವ್ಯವಸ್ಥೆ ಮತ್ತು ಅದರ ಸಮಗ್ರತೆಯ ಕಡೆಗೆ ದೃಷ್ಟಿ ಇರಿಸಿಕೊಂಡೇ ವಿಚಾರ ಪ್ರಕಟನೆ 
ಮಾಡುತ್ತಿದ್ದರು. ಇಸ್ಲಾಮ್‌ ಇತರ ಧರ್ಮಗಳಂತೆ ಪರಸ್ಪರ ಸಂಬಂಧವಿಲ್ಲದ ಆಚಾರ 


28 | ಸೈಯದ್‌ ಮೌದೂದಿ ಒಂದು ಪರಿಚಯ 


ವಿಚಾರಗಳ ಕೊ೦ಪೆಯಲ್ಲ. ಬದಲಾಗಿ ಸಮಂಜಸವೂ ಸಮ್ಮಿಳಿತವೂ ಆದ ಘಟಕಗಳ ಒ೦ದು 
ಸುಂದರ ಸಮಾಹಾರವಾಗಿದೆ ಎಂಬ ವಿಚಾರವು ಸದಾ ಅವರ ಮುಂದೆ ಸ್ಪಷ್ಟವಾಗಿರುತ್ತಿತ್ತು. 
ಅವರ ಮಟ್ಟಿಗೆ ಇಸ್ಲಾಮ್‌ ಎಂಬುದು ರುಚಿಕರವಾದ ಸತ್ಸಲಗಳನ್ನು ನೀಡುವ ಒಂದು 
ಉತ್ತಮ ವೃಕ್ತವಾಗಿದೆ. ಬೀಜದಿಂದ ಮೊಳಕೆ, ಮೊಳಕೆಯಿ೦ದ ಕಾಂಡ, ಕಾಂಡದಿಂದ ಕೊಂಬೆ- 
ರೆಂಬೆಗಳು ಮತ್ತು ಅವುಗಳಿಂದ ಎಲೆ, ಹೂವು, ಹಣ್ಣು- ಇದು ಒಂದು ವೃಕ್ಷದ ಹುಟ್ಟು- 
ಬೆಳವಣಿಗೆಯ ಸಾಮಾನ್ಯ ಶೈಲಿ. ಎಷ್ಟೇ ಬೆಳೆದು ದಷ್ಟಪುಷ್ಟವಾದರೂ ಸಂಪೂರ್ಣ ವೃಕ್ಷದಲ್ಲಿ 
ಪಸರಿಸಿರುವ ಆತ್ಮವು ಒಂದೇ ಆಗಿದೆ. ಇಸ್ಲಾಮ್‌ ಎ೦ಬ ಜೀವನ ವ್ಯವಸ್ಥೆಯ ಸ್ಥಿತಿಯೂ 
ಅದೇ ಆಗಿದೆ. ಅದಕ್ಕೂ ಮೂಲಭೂತ ಘಟಕಗಳಿವೆ, ಶಾಖೆಗಳಿವೆ, ಉಪಶಾಖೆಗಳಿವೆ. ಆದರೆ 
ಆ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾಗಿ ಒಂದೇ ಒಂದು ಆತ್ಮ ಚೈತನ್ಯವು ಕಾರ್ಯ ಪ್ರವೃತ್ತವಾಗಿದೆ. 
ಇಸ್ಲಾಮನ್ನು ತುಂಡು ತುಂಡುಗಳಾಗಿ ವಿಭಜಿಸಿದರೆ ಪ್ರಸ್ತುತ ಆತ್ಮ ಚೈತನ್ಯವು ನಾಶ ಹೊಂದು 
ವುದು. ಅದು ಕೇವಲ ಒ೦ದು ನಿರ್ಜೀವ ಕಳೇಬರವಾಗಿ ಉಳಿಯುವುದು. ಅದರಿಂದ ಎಂದೂ 
ಉದ್ದೇಶಿತ ಸತ್ಸಲಗಳು ಲಭ್ಯವಾಗಲಾರವು ಎ೦ಬುದನ್ನು ಸೈಯದ್‌ ಮೌದೂದಿಯವರು 
ತಮ್ಮ ಭಾಷಣ ಮತ್ತು ಬರಹಗಳ ಮೂಲಕ ಸ್ಪಷ್ಟಪಡಿಸಿದರು. 

ಮಾನವ ಜೀವನಕ್ಕೆ ಸಂಬಂಧಿಸಿದ ಎಷ್ಟೇ ಕ್ಲಿಷ್ಟಕರ ಸಮಸ್ಯೆ ಇರಲಿ, ಯಾವುದೇ 
ಗಹನವಾದ ವಿಷಯವಿರಲಿ, ಎಷ್ಟೇ ನವೀನ ಮತ್ತು ವಿರಳ ಅಂಶವಿರಲಿ, ಇಸ್ಲಾಮಿನ 
ಸನ್ಮಾರ್ಗವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸೈಯದ್‌ ಮೌದೂದಿಯವರು ಸಂತುಲಿತ ಮತ್ತು 
ಸಾಧಾರ ಪರಿಹಾರವನ್ನು ಸೂಚಿಸಿ ಎಲ್ಲ ಕ್ಲಿಷ್ಟತೆಗಳನ್ನೂ ಲೀಲಾಜಾಲವಾಗಿ ಬಗೆಹರಿಸುತ್ತಾರೆ. 

ಸೈಯದ್‌ ಮೌದೂದಿಯವರಿಗೆ ದೊರೆತ ಇನ್ನೊ೦ದು ದೇವದತ್ತ ಕೊಡುಗೆಯೆಂದರೆ 
ಅವರ ಸರಳ ಮತ್ತು ಮನಮುಟ್ಟುವ ಶೈಲಿ. ಅವರ ಕಾಲದ ಧರ್ಮ ಪಂಡಿತರು ಬರೆದ 
ಕುರ್‌ಆನ್‌ ವ್ಯಾಖ್ಯಾನ ಮತ್ತು ಇಸ್ಲಾಮೂ ಗ್ರಂಥಗಳಲ್ಲಿ ಬಳಸಲ್ಪಡುತ್ತಿದ್ದ ಕಠಿಣವಾದ ಭಾಷೆ, 
ಪುರಾತನ ಶೈಲಿ, ಕರ್ಮಶಾಸ್ತ್ರಕ್ಕೆ ಸಂಬ೦ಧಿಸಿದ ಗ್ರಹಿಸಲಸಾಧ್ಯವಾದ ಪಾರಿಭಾಷಿಕಗಳು, ಇದರ 
ಜೊತೆಗೆ ಅರಬೀ, ಫಾರ್ಸಿ ಭಾಷೆಗಳ ಕಠಿಣ ಪದಗಳನ್ನು ಗ್ರಹಿಸುವುದು- ಸಾಮಾನ್ಯ ಮನುಷ್ಯನಿಗೆ 
ಅಸಾಧ್ಯವಾದ ಕಾರಣ ಧಾರ್ಮಿಕ ಜ್ಞಾನವು ಕೇವಲ ಕೆಲವೇ ಮಂದಿ ಅರಬೀ, ಉರ್ದು ಭಾಷಾ 
ಪಂಡಿತರಿಗೆ ಸೀಮಿತವಾಗಿತ್ತು. ಸೈಯದ್‌ ಮೌದೂದಿಯವರು ತಮ್ಮ ಆಕರ್ಷಕ ಶೈಲಿ, ನೈಜ 
ಸರಳತೆ ಮತ್ತು ಮನ ಮುಟ್ಟುವ ಭಾಷೆಯ ಮೂಲಕ ಅದನ್ನು ಸಾರ್ವತ್ರಿಕಗೊಳಿಸಿದರು. 
ಮುಸ್ಲಿಮ್‌ ಪಂಡಿತರ ಮತ್ತು ಸಾಮಾನ್ಯ ಜನತೆಯ ಮಧ್ಯೆ ಇದ್ದಂತಹ ಭಾಷಾಶೈಲಿಯ ಈ 
ಪರಕೀಯತೆಯ ಭಾವವು ಕೊನೆಗೊಂಡಿತು. ಸೈಯದ್‌ ಮೌದೂದಿಯವರು ಡಾ| ಮುಹಮ್ಮದ್‌ 
ಇಕ್ಬಾಲರ೦ತೆ ಸತ್ಯದ ವಕ್ತಾರರಾಗಿದ್ದರು. ತಮ್ಮ ಸಂದೇಶವನ್ನು ಅವರು ಹೆಚ್ಚೆಚ್ಚು ಜನರಿಗೆ 
ತಲುಪಿಸಬಯಸಿದ್ದರು. ಆದ್ದರಿಂದಲೇ ಅವರ ಭಾಷೆಯಲ್ಲಿ ಆತ್ಮೀಯತೆ, ಆಪ್ತತೆ, ಭಾವಾನುರಾಗ 
ಮತ್ತು ಮನ ಮುಟ್ಟುವ ಶೈಲಿಯನ್ನು ನಾವು ಕಾಣುತ್ತೇವೆ. ಅವರು ಸಾರ್ವಜನಿಕರಿಗೆ ಅರ್ಥವಾಗುವ 


ಧ್ವನಿ ವರ್ಧಕ 29 


ಭಾಷೆಯಲ್ಲಿ ವಿಷಯಗಳನ್ನು ಪ್ರತಿಪಾದಿಸಿದರು. ಈ ರೀತಿ ಅವರು ಸತ್ಯ ಜ್ಞಾನ, ಗಹನವಾದ 
ವಿಚಾರಗಳು ಮತ್ತು ಇಸ್ಲಾಮೊ ಭೋದನೆಗಳ ಮಾನವೀಕರಣ (Humanisation)ಗೊಳಿಸಿದರು. 
ಅದನ್ನು ಧರ್ಮ ಪಂಡಿತರ ಸೀಮಿತ ವಲಯದಿಂದ ಹೊರತಂದು ಮುಸ್ಲಿಮ್‌ ಜನಸಾಮಾನ್ಯರಲ್ಲಿ 
ಸಾರ್ವತ್ರಿಕಗೊಳಿಸಿದರು. - - 

ಇದರ ಜೊತೆಗೆ ಸೈಯ ದ್‌ ಮೌದೂದಿಯವರಿಗೆ ಅಲ್ಲಾಹನು ಸಂಶೋಧನಾ 
ಬುದ್ಧಿಯನ್ನೂ ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನೂ ದಯಸಾಲಿಸಿದ್ದನು. ಅವರ 'ತಫ್‌ಹೀಮಾತ್‌' 
ಎಂಬ ಗ್ರಂಥವನ್ನು ಪಠಿಸುವವರಿಗೆ ಯುವಕನಾದ ಸೈಯದ್‌ ಮೌದೂದಿಯವರಿಗೆ ಇಸ್ಲಾಮಿನ 
ಎಷ್ಟು ಗಹನವಾದ ಜ್ಞಾನವಿತ್ತು ಮತ್ತು ಇಸ್ಲಾವೂ ದೃಷ್ಟಿಕೋನದಿಂದ ಸಮಸ್ಯೆಗಳನ್ನು 
ಬಗೆಹರಿಸಬಲ್ಲ ದೇವದತ್ತವಾದ ಸಂಶೋಧನಾ ಸಾಮರ್ಥ್ಯವಿತ್ತೆಂಬುದು ಸ್ಪಷ್ಟವಾಗಿ 
ಮನಸವರಿಕೆಯಾಗುವುದು. ಈಜಿಪ್ಟ್‌ನ ಮುಪ್ರಿಯವರಾಗಿದ್ದ ಮುಹಮ್ಮದ್‌ ಅಬ್ದುಹು ಎಂಬವರು 
ಅಹ್ಲುಲ್‌ ಕಿತಾಬ್‌ (ಗ್ರಂಫದವರಾದ ಯಹೂದಿಗಳು ಮತ್ತು ಕ್ರೈಸ್ತರು) ದಿಬ್ದ್‌ ಮಾಡಿದ 
ಪ್ರಾಣಿಯನ್ನು ಧರ್ಮಸಮ್ಮತವೆಂದು ಘೋಷಿಸಿದರು. ಈ ಬಗ್ಗೆ ಸೈಯದ್‌ ಮೌದೂದಿಯವರು 
ಒಂದು ಲೇಖನ ಬರೆದು ಈಗಿನ ಲಹ್ಲುಲ್‌ ಕಿತಾಬ್‌ ದಿಬ್ದ್‌ ಮಾಡಿದ ಪ್ರಾಣಿ ಹರಾಮ್‌ 
ಎಂದು ಸಾಬೀತುಪಡಿಸಿದರು. ಈ ಲೇಖನವು ಅರಬೀ ಭಾಷೆಗೆ ಭಾಷಾಂತರಗೊಂಡು ಅರಬ್‌ 
ದೇಶಗಳಲ್ಲಿ ಪ್ರಕಟಗೊ೦ಡಾಗ ಅನೇಕ ಧರ್ಮ ಪಂಡಿತರು ತಮ್ಮ ಫತ್ವಾ (ಧಾರ್ಮಿಕ ವಿಧಿ)ವನ್ನು 
ಹಿಂತೆಗೆದು ಕೊಂಡರು. ಅದೇ ರೀತಿ ಗ್ರಂಥದವಳಾದ ಮಹಿಳೆಯ ಜೊತೆ ವಿವಾಹ ಸಂಬಂಧದ 
ಕುರಿತು ಸೈಯದ್‌ ಮೌದೂದಿಯವರ ಲೇಖನ ಪ್ರಕಟವಾದಾಗ ಅರಬ್‌ ಮುಫ್ತೀಗಳು ತಮ್ಮ 
ಫತ್ಚಾಗಳ ಕುರಿತು ಪುನರ್ಚಂತನೆ ನಡೆಸಬೇಕಾಯಿತು. 


ಧ್ವನಿವರ್ಧಕ 


ಭಾರತೀಯ ಉಪಭೂಖಂಡದಲ್ಲಿ ಲೌಡ್‌ ಸ್ಟೀಕರ್‌ನ (ಧ್ವನಿವರ್ಧಕ) ಬಗ್ಗೆ ಸೈಯದ್‌ 
ಮೌದೂದಿಯವರ ಅಭಿಪ್ರಾಯವು ಅವರ ಸಂಶೋಧನಾತ್ಮಕ ಸಾಮರ್ಥ್ಯದ ಬಲವಾದ 
ಪುರಾವೆಯಾಗಿದೆ. ಇಂದು ಮಸೀದಿ ಮತ್ತು ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಧ್ವನಿವರ್ಧಕದ 
ಬಳಕೆಯು ಸರ್ವಸಾಮಾನ್ಯವಾಗಿದೆ. ಇದು ಮೊಟ್ಟ ಮೊದಲು ಭಾರತಕ್ಕೆ ತಲುಪಿದಾಗ ನಮ್ಮ 
ಉಲೆಮಾ ಶಿರೋಮಣಿಗಳು ಯಾವ ರೀತಿಯ ಫತ್ವಾಗಳಿಂದ ಇದನ್ನು ಸ್ವಾಗತಿಸಿದ್ದರು ಎ೦ಬುದು 
ನಮ್ಮ ನವಫೀಳಿಗೆಗೆ ತಿಳಿದೇ ಇಲ್ಲ. ಸೈಯದ್‌ ಮೌದೂದಿ ಆಗ ಯುವಕರಾಗಿದ್ದರು. ಆದರೂ 
ಅವರ ಪಾಂಡಿತ್ಯ, ಪ್ರಾಮಾಣಿಕತೆ ಮತ್ತು ಸಂಶೋಧನಾ ಸಾಮರ್ಥ್ಯದ ಮೇಲೆ ಜನರಿಗೆ 
ಭರವಸೆಯಿತ್ತು. 1938ರಲ್ಲಿ ಪಂಜಾಬ್‌ನಿಂದ ಓರ್ವರು ಸೈಯದ್‌ ಮೌದೂದಿಯವರಿಗೆ ಈ 
ರೀತಿ ಬರೆದರು: 

“ಇಲ್ಲಿ ಈದುಲ್‌ ಫಿತ್ರ್‌ನ ಸಂದರ್ಭದಲ್ಲಿ ಈದ್‌ಗಾಹದ ವ್ಯವಸ್ಥಾಪಕರು 


30 ಸೈಯದ್‌ ಮೌಮೂದಿ ಒಂದು ಪರಿಚಯ: 


ಧ್ವನಿವರ್ಧಕಗಳನ್ನು ಇರಿಸಿದ್ದರು. ಇಮಾಮರ ಶಬ್ದವು ಎಲ್ಲ ಅನುಯಾಯಿಗಳಿಗೆ ಸ್ಪಷ್ಟವಾಗಿ 
ತಲುಪುತ್ತಿತ್ತು. ಇದರಿಂದ ನಮಾರಖ್‌ನಲ್ಲಿ ಕ್ರಮಬದ್ಧತೆಯುಂಟಾಯಿತು. ನಮಾರ್‌ನ ಬಳಿಕ 
ಸ್ಥಳೀಯ ಧರ್ಮ ಪಂಡಿತರು ಅದನ್ನು ವಿರೋಧಿಸತೊಡಗಿದರು. ಹೊರಗಿನಿ೦ದ ಫತ್ವಾಗಳನ್ನು 
ತರಿಸಿದರು. ಜನರಿಗೆ ಅವರ ನಮಾರು್‌ ಸಿಂಧುವಾಗಲಿಲ್ಲವೆ೦ದು ಹೇಳಿದರು. ಈ ಬಗ್ಗೆ 
ನಮಗೆ ನಿಮ್ಮ ಮಾರ್ಗದರ್ಶನದ ಅಗತ್ಯವಿದೆ. ನಮಗೆ ನಮ್ಮ ದೂರದೃಷ್ಟಿ ಮತ್ತು ಪಾಂಡಿತ್ಯದ 
ಮೇಲೆ ಪೂರ್ಣ ಭರವಸೆ ಇದೆ.” (ತಥ್ಹೀಮಾತ್‌ ಭಾಗ -2) 
ಸೈಯದ್‌ ಮೌದೂದಿಯವರು ಆದಕ್ಕೆ ವಿವರವಾದ ಉತ್ತರ ನೀಡುತ್ತಾ ಈ ರೀತಿ 
ಬರೆದರು: ಧ್ವನಿವರ್ಧಕದಿ೦ದ ಹೊರಡುವ ಧ್ವನಿಯು ಇಮಾಮರದೇ ಧ್ವನಿಯಾಗಿದೆ. ಅದು 
ಬೇರೆ ಧ್ವನಿಯಲ್ಲ. ಅವುಗಳಲ್ಲಿರುವ ವ್ಯತ್ಯಾಸವೇನೆಂದರೆ ವಿದ್ಯುಚ್ಛಕ್ತಿಯಿ೦ದ ಆ ಧ್ವನಿಯು 
ಹೆಚ್ಚುತ್ತದೆ. ಇಮಾಮರ ಧ್ರನಿಗೆ ಮಿಹ್‌ರಾಬ್‌ನಲ್ಲಿ ಆಗುವ ಪ್ರತಿಧ್ಯನಿಗೆ ಇದನ್ನು 
ಹೋಲಿಸಬಹುದು. ಧ್ವನಿ ವರ್ಧಕವು ಪರಿಪೂರ್ಣವಾಗಿ ಇಮಾಮರಿಗೆ ವಿಧೇಯವಾಗಿದೆ. 
ಇಮಾಮರು ನುಡಿಯದೆ ಅದು ನುಡಿಯದು. ಇಮಾಮರ ಬಾಯಿಯಿಂದ ಯಾವ ರೀತಿಯ 
ಧ್ವನಿ ಹೊರಬರುವುದೋ ಅದೇ ಧ್ವನಿಯನ್ನು ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಅದು ಬಿತ್ತರಿಸುವುದು. 
ಎಷ್ಟರವರೆಗೆ೦ದರೆ ಇಮಾಮರ ಸ್ವರ ಮತ್ತು ಅವರ ಉಚ್ಚಾರವನ್ನು ಅದು ಯಥಾವತ್ತಾಗಿ 
ಬಿತ್ತರಿಸುತ್ತದೆ. ಸ ¢ (ತಪ್ಪೀಮಾತ್‌ ಬಾಗೆ-2 ಪುಟ- 378) 
ಸೈಯದ್‌ ಮೌದೂದಿಯವರು ತಮ್ಮ ಉತ್ತರವನ್ನು ಈ ಕೆಳಗಿನ ಪದಗಳೊಂದಿಗೆ 
ಕೊನೆಗೊಳಿಸಿದರು: "ನಾನು ನಮಾರು್‌ನಲ್ಲಿ ಧ್ವನಿವರ್ಧಕದ ಉಪಯೋಗವನ್ನು ಕೇವಲ 
ಧರ್ಮಸಮ್ಮತವೆಂದು ಭಾವಿಸುವುದಲ್ಲ. ಅದನ್ನು ಉತ್ತಮವೆಂದೂ ಭಾವಿಸುತ್ತೆ, ನೆ. ಒಂದು 
ವೇಳೆ ಪ್ರವಾದಿವರ್ಯರ ಕಾಲದಲ್ಲಿ ಈ ಉಪಕರಣ ಇರುತ್ತಿದ್ದರೆ ಪ್ರವಾದಿವರ್ಕರು(ಸ) ಕಂದಕ 
ತೋಡುವ ಇರಾನೀ ಕ್ರಮವನ್ನು ಯಾವುದೇ ಸಂಕೋಚವಿಲ್ಲದೆ ಸ್ವೀಕರಿಸಿದಂತೆ ನಮಾರ್‌, 
ಅದಾನ್‌ ಮತ್ತು ಖುತ್ಪಾಗಳಿಗೆ ಖಂಡಿತವಾಗಿಯೂ ಇದನ್ನು ಬಳಸುತ್ತಿದ್ದರು." 
(ತಪ್ಪೀಮಾತ್‌: ಭಾಗ -2 ಪುಟ- 385) 
ಆಗಿನ ಕಾಲದ ಓರ್ವ ಸುಪ್ರಸಿದ್ದ ಧರ್ಮ ಪಂಡಿತರು ಧ್ವನಿವರ್ಧಕದ ಕುರಿತು ಫತ್ವಾ 
ನೀಡುತ್ತಾ ಇಮಾಮರ ಸ್ವರವನ್ನು ದೂರದಲ್ಲಿರುವ ಮುಕ್ತದಿಗಳಿಗೆ (ಅನುಯಾಯಿಗಳಿಗೆ) 
ತಲುಪಿಸುವ ಆಗತ್ಕವಿಲ್ಲವೆಂದೂ ಬೇರೆ ದೋಷರಹಿತ ವಿಧಾನದಿಂದ ಅದು ಸಾಧ್ಯವೆಂದೂ 
ಸಾರಿದರು. ಅವರ ಅಭಿಪ್ರಾಯದಂತೆ ದ್ವನಿವರ್ಧಕವನ್ನು ನಮಾರಿಗಾಗಿ ಬಳಸಲು 
ಅನುಮತಿಸಿದರೆ ಅದರಿಂದ ಅದನ್ನು ಇತರ ನಿರರ್ಥಕ ಕಾರ್ಯಗಳಿಗೆ ಉಪಯೋಗಿಸಲು ಆಸ್ಪದ 
ಮಾಡಿ ಕೊಟ್ಟಂತಾಗುವುದು. ಮಾತ್ರವಲ್ಲ, ಇನ್ನಿತರ ನಿರರ್ಥಕ ಉಪಕರಣಗಳ ಉಪಯೋಗಕ್ಕೂ 
ಇದು ದಾರಿ ಮಾಡಿಕೊಟ್ಟೀತೆಂದೂ ಅವರು ತಮ್ಮ ಫತ್ವಾದಲ್ಲಿ ಪ್ರಕಟಿಸಿದರು. 


ಧ್ವನಿ ವರ್ಧಕ 31 


ಇದರ ಬಗ್ಗೆ ಸೈಯದ್‌ ಮೌದೂದಿಯವರು ಈ ರೀತಿ ಪ್ರತಿಕ್ರಯಿಸಿದರು: "ಬಾಟ್ಲಿಯ 
ಉಷಯೋಗದಿಂದ ಅದನ್ನು ಜನರು ಶರಾಬಿಗಾಗಿ ಬಳಸಬಹುದೆ೦ಬ ಭಯವಿಲ್ಲದಿದ್ದರೆ- , 
ಮಸೀದಿಗಳಲ್ಲಿ ವಿದ್ಯುತ್‌ ಬಲ್ಬ್‌ಗಳನ್ನು, ಫ್ಯಾನ್‌ಗಳನ್ನು ಉಪಯೋಗಿಸುವುದರಿಂದ ಅದು 
ಜನರಿಗೆ ಕ್ಲಬ್‌ಗಳಿಗೆ ಹೋಗಲು ಪ್ರೇರಣೆ ನೀಡೀತೆ೦ಬ ಆಶಂಕೆ ಇಲ್ಲದಿದ್ದರೆ- ಧ್ವನಿವರ್ಧಕದ 
ಉಪಯೋಗದಲ್ಲೂ ಅಂತಹ ಯಾವುದೇ ಅಪಾಯವಿಲ್ಲ." 

"ಧ್ವನಿವರ್ಧಕವು ಒಳಿತಿಗಿಂತಲೂ ಹೆಚ್ಚಾಗಿ ಕೆಡುಕಿನ ಸೇವೆಗಾಗಿ ಬಳಸಲ್ಪಡುತ್ತಿದೆ 
ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಯಾವ ವಸ್ತು ಇಂದು ಕೆಡುಕಿನ ಸೇವೆಗೈಯು.ತ್ತಿಲ್ಲ? ' 
ಶಾಯಿ, ಪೆನ್ನುಗಳಿ೦ದ ಹಿಡಿದು ಮುದ್ರಣ ಯಂತ್ರ, ರೈಲು, ಮೋಟಾರು ವಾಹನ, ವಿಮಾನ, 
ರೇಡಿಯೋಗಳ ತನಕ ಪ್ರತಿಯೊಂದು ವಸ್ತುವೂ ಅಶ್ಲೀಲ ಮತ್ತು ಕೆಡುಕಿನ ಕಾರೃಗಳಿಗೇ ಹೆಚ್ಚು “ 
ಉಪಯೋಗವಾಗುತ್ತಿವೆ. ಪ್ರತಿಯೊಂದನ್ನೂ ಅಕ್ರಮ ಅನ್ಯಾಯಗಳಿಗಾಗಿಯೇ ಬಳಸಲಾಗುತ್ತಿದೆ." 
(ತಪ್ಲೀಮಾತ್‌: ಭಾಗ-2 ಪುಟ 392) 

ಅವರು ಮುಂದುವರಿಯುತ್ತಾ "ಎಲ್ಲ ಉಪಯುಕ್ತ ಮಾಧ್ಯಮ, ಶಕ್ತಿ ಮತ್ತು 
ಸಲಕರಣೆಗಳಿಂದ ಸ್ವಯಂ ವಂಚಿತವಾಗಿ ಬಿಟ್ಟಂತಹ ಒಂದು ಸಂಸ್ಕೃತಿಯು ಯಂತ್ರಗಳ 
ಬಲದಿಂದ ಹರಡುವ ಸಂಸ್ಕೃತಿಯ ವಿರುದ್ಧ ಹೋರಾಡಿ ಜಯ ಗಳಿಸಲು ಎಂದೂ ಸಾಧ್ಯವಿಲ್ಲ. 
ಎತ್ತಿನ ಬಂಡಿಯಲ್ಲಿ ಸಂಚರಿಸುವವನಿಗೆ ಮೋಟಾರು ವಾಹನದಲ್ಲಿ ಸ೦ಚರಿಸುವವನೊಂದಿಗೆ 
ಸ್ಪರ್ಧಿಸಲು ಸಾಧ್ಯವಿಲ್ಲ. ರೇಡಿಯೋದ ಬಲದಿಂದ ಒಂದು ಸೆಕೆ೦ಡಿನಲ್ಲಿ ಮಿಥ್ಯದ ಧ್ವನಿಯನ್ನು 
ಭೂಮಿಯ ಎಲ್ಲ ಮೂಲೆಗಳಿಗೂ ತಲುಪಿಸಿ ಕೋಟಿಗಟ್ಟಲೆ ಜನರ ಹೃದಯಗಳನ್ನು ಕೇವಲ 
ಮಾತಿನ ಮೋಡಿಯಿ೦ದ ಜಯಿಸುವವರ ವಿರುದ್ಧ ಒ೦ದು ಸಭೆಯ ಸಭಿಕರ ತನಕವೂ ಸತ್ಯದ 
ಧ್ವನಿಯನ್ನು ತಲುಪಿಸಲಿಕ್ಕೆ ಕೂಡಾ ಹಿ೦ಜರಿಯುವವರು ಹೇಗೆ ತಾನೆ ಜಯ ಗಳಿಸಿಯಾರು?" 

(ತಪ್ಲೀಮಾತ್‌: ಭಾ- 2 ಪು 393) 

ಸೈಯದ್‌ ಮೌದೂದಿಯವರ ಈ ಮಾತುಗಳು ಓರ್ವ ಮುಲ್ಲಾನ ಮಾತುಗಳಾಗಿರಲಿಲ್ಲ. 

ಇಸ್ಲಾಮಿನ ಧ್ವಜವನ್ನು ಸಂಪೂರ್ಣ ಲೋಕದಲ್ಲಿ ಹಾರಿಸಬೇಕೆಂಬ ಪಣತೊಟ್ಟ ಓರ್ವ 

ಮುಜಾಹಿದನ ಮಾತುಗಳಾಗಿದ್ದವು. ಅವರು ಮಿಥ್ಯವನ್ನು ಅಳಿಸಿ ದೈವಿಕ ಜೀವನ ವ್ಯವಸ್ಥೆಯನ್ನು 

ಜಗತ್ತಿನಾದ್ಯಂತ ಸ್ಥಾಪಿಸಬಯಸಿದ್ದರು. ಅವರು ಮಸೀದಿಯ ಮೂಲೆಯಲ್ಲಿ ಸಾಷ್ಟಾ೦ಗವೆರಗುವ 

ಸ್ವಾತಂತ್ರ್ಯವಿದೆ ಎ೦ಬ ಕಾರಣಕ್ಕಾಗಿ ಇಸ್ಲಾಮ್‌ ಇಲ್ಲಿ ಸ್ವತಂತ್ರವಾಗಿದೆ ಎಂದು ಬಗೆದು 
ನಿಶ್ಚಿಂತರಾಗಿರುವ ಪುರೋಹಿತ ವರ್ಗಕ್ಕೆ ಸೇರಿದವರಾಗಿರಲಿಲ್ಲ. 

ಅನಂತರ ಕೆಲವೇ ಸಮಯದ ಬಳಿಕ ಸತ್ಯ ಮತ್ತು ವಿಚಾರಶೀಲತೆಗೆ ಜಯ ದೊರೆಯಿತು. 
ಧ್ವನಿವರ್ಧಕವನ್ನು ಹರಾಮ್‌ಗೊಳಿಸಿದ ಮುಫ್ತಿ ಸಾಹೇಬರು ತಮ್ಮ ಫತ್ವಾವನ್ನು ಹಿಂತೆಗೆದು 
ಕೊಂಡರು. 


32 ಸೈಯದ್‌ ಮೌದೂದಿ ಒಂದು ಪರಿಚಯ 


ಕುಟುಂಬ ಜೀವನ 


1937ರಲ್ಲಿ ಸೈಯದ್‌ ಮೌದೂದಿಯವರು ವಿವಾಹವಾದರು. ಅವರ ಪತ್ನಿ ಮಹ್ಮೂದಾ 
ಬೇಗಮ್‌ ದೆಹಲಿಯ ಬುಖಾರೀ ಸೈಯದ್‌ ಮೌದೂದಿ ಮನೆತನಕ್ಕೆ ಸೇರಿದವರು. ತಂದೆಯ 
ಹೆಸರು ಸೈಯದ್‌ ಮೌದೂದಿ, ನಸೀರುದ್ದೀನ್‌. ಅವರು ದೆಹಲಿಯ ಕಚೇರಿಯೊಂದರಲ್ಲಿ 
ಅಧಿಕಾರಿಯಾಗಿದ್ದರು. ಮಹ್ಮೂದಾ ಬೇಗಮ್‌ರವರ ವಿದ್ಯಾಭ್ಯಾಸ ದೆಹಲಿಯ ಕ್ವೀನ್‌ ಮೇರಿ 
ಗರ್ಲ್ಸ್‌ ಹೈಸ್ಕೂಲ್‌ನಲ್ಲಿ ಆಯಿತು. ಅನಂತರ ಉರ್ದು ಫಾಮಿಲ್‌ನ ಪರೀಕ್ಷೆ ಪಾಸಾದರು. 
ಆ ತನಕದ ಅವರ ಜೀವನ ಸುಖಾಡ೦ಬರ ಮತ್ತು ಐಶಾರಾಮದಲ್ಲಿ ಕಳೆದಿತ್ತು. ಮದುವೆಯಾದ 
" ಒಂದೇ ವರ್ಷದಲ್ಲಿ ಅವರಿಗೆ ದೆಹಲಿಯ ನಗರ ಜೀವನವನ್ನು ತೊರೆದು ಪಂಜಾಬಿನ 
ಪಠಾನ್‌ಕೋಟ್‌ನಲ್ಲಿರುವ ಪುಟ್ಟ ಗ್ರಾಮದಲ್ಲಿ ವಾಸಿಸಬೇಕಾಗಿ ಬ೦ತು. ಕೇವಲ ಬೆರಳೆಣಿಕೆಯ 
ಗುಡಿಸಲು ಮಾತ್ರ ಅಲ್ಲಿದ್ದವು. ಎಲ್ಲ ರೀತಿಯ ಸ೦ಕಷ್ಟಗಳನ್ನೂ ಅವರು ಲಲ್ಲಿ 
ಎದುರಿಸಬೇಕಾಯಿತು. ಇದು ಅವರ ಮಟ್ಟಿಗೆ ಒ೦ದು ಪರೀಕ್ಷೆಯೇ ಆಗಿತ್ತು. ಆದರೂ 
ಸೈಯದ್‌ ಮೌದೂದಿಯವರ ಸಹನೆ, ಸಹಾನುಭೂತಿ, ಉನ್ನತ ಚಾರಿತ್ರ್ಯ ಮತ್ತು ಉದಾತ್ತ 
` ಮಾದರಿಯ ಕಾರಣ ಅವರು ಅದನ್ನು ಸಸ೦ತೋಷ ಸ್ವೀಕರಿಸಿದರು. ಸೈಯದ್‌ ಮೌದೂದಿಯವರ 
. ಧರ್ಮ ಸೇವಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ನೆರವಾದರು. ಮುಂದೆ ಜಮಾಲತೆ ಇಸ್ಲಾಮಿಯ 
ಸದಸ್ಕೆಯೂ ಆದರು. ಅವರು ಜಮಾಲತ್‌ನ ಮಹಿಳಾ ವಿಭಾಗದ ಸಭೆಗಳಲ್ಲಿ ಕುರ್‌ಆನ್‌ 
ಪ್ರವಚನ ಮತ್ತು ಭಾಷಣಗಳನ್ನು ಮಾಡುತ್ತಿದ್ದರು. ಸತ್ಯಮಾರ್ಗದಲ್ಲಿ ಬರುವ ಕಷ್ಟಕೋಟಲೆ 
ಗಳನ್ನು ಸಹಿಸುವಲ್ಲಿಯೂ ಅವರು ಸೈಯದ್‌ ಮೌದೂದಿಯ ಜೀವನ ಸಂಗಾತಿಯಾದರು. 
1948ರಲ್ಲಿ ಸೈಯದ್‌ ಮೌದೂದಿಯವರು ಪ್ರಥಮ ಬಾರಿ ಬ೦ಧನಕ್ಕೊಳಗಾದಾಗ ಕಿ೦ಕ್ಕಿಂತಲೂ 
ಅಧಿಕ ಗ್ರಂಥಗಳ ಕರ್ತರಾಗಿದ್ದ ಅವರ ಮನೆಯಲ್ಲಿ ದಿನದ ಖರ್ಜಿಗೂ ಹಣವಿರಲಿಲ್ಲ. 
ಸೈಯದ್‌ ಮೌದೂದಿಯವರ ಸ್ವಾಭಿಮಾನ ನಿಮಿತ್ತ ಮಹ್ಮೂದಾ ಬೇಗಮ್‌ ಅವರು ತಮ್ಮ 
ಬಂಧುಗಳಿಂದಲೂ ಯಾವುದೇ ರೀತಿಯ ಆರ್ಥಿಕ ನೆರವು ಪಡೆಯುವಂತಿರಲಿಲ್ಲ. ಆ 
ಸಂದರ್ಭದಲ್ಲಿ ಮಹ್ಮೂದಾ ಟೀಗಮ್‌ ಮತ್ತವರ ಮಕ್ಕಳ ಅವಸ್ಥೆ ಏನಾಗಿತ್ತೆಂಬುದು ಕೇವಲ 
ಕೆಲವೇ ಮಂದಿಗೆ ತಿಳಿದಿತ್ತು. 
ಸೈಯದ್‌ ಮೌದೂದಿಯವರು ಯಾವ ಸಾಮಾಜಿಕ ಮತ್ತು ನೈತಿಕ ಕ್ರಾಂತಿಯನ್ನು 
ಲೋಕದಲ್ಲಿ ತರಬಯಸಿದ್ದರೋ ಅದರ ಅತ್ಯುತ್ತಮ ಮಾದರಿಯು ಹರ್ರುತ್‌ ಉಮರ್‌ 
` ಫಾರೂಕ್‌(ರ) ಅವರ ಆಡಳಿತ ಕಾಲದಲ್ಲಿ ಸಿಗುತ್ತದೆ. ಹರು್ರುತ್‌ ಉಮರ್‌ ಫಾರೂಕ್‌(ರ) 
ಅವರಂತಹ ಸರಳತೆ, ಸಂಯಮ, ಸಹಿಷ್ಣುತೆ, ಪ್ರಬುದ್ಧತೆ, ಧೈರ್ಯ, ನಿರಾಡಂಬರ ಮತ್ತು 
ವಿನಯದ ಪ್ರತಿರೂಪವನ್ನು ಜಗತ್ತಿನ ಪ್ರಖ್ಯಾತ ಆಡಳಿತಗಾರರಲ್ಲಿ ಮತ್ತು ಪ್ರಮುಖ ದಿಗ್ವಿಜಯ 
ಗಳಲ್ಲಿ ಎಲ್ಲೂ ಕಾಣಸಿಗುವುದಿಲ್ಲ. ಸೈಯದ್‌ ಮೌದೂದಿಯವರ ಮನ-ಮಸ್ತಿಷ್ಯಗಳಲ್ಲಿ 
ಉಮರ್‌ ಫಾರೂಕ್‌(ರ) ಅವರ ವ್ಯಕ್ತಿತ್ವವು ಓರ್ವ ಅಪ್ರತಿಮ ನಾಯಕನ ರೂಪದಲ್ಲಿ ಮನೆ 


ರ 


ಅಲ್ಲಾಮಾ ಇಕ್ಬಾಲ್‌ರ ಜತೆ ಸಂಪರ್ಕ 33 


ಮಾಡಿತ್ತು. ಅದ್ದರಿಂದಲೇ ಅವರು ತಮ್ಮ ಹಿರಿಯ ಪುತ್ರನಿಗೆ ಉಮರ್‌ ಫಾರೂಕ್‌ ಎಂದು 
ಹೆಸರಿಟ್ಟರು. ಇನ್ನುಳಿದ ಐವರು ಮಕ್ಕಳ ಹೆಸರಿನ ಜೊತೆಗೂ ಫಾರೂಕ್‌ ಎ೦ಬ ಹೆಸರನ್ನು 
ಸೇರಿಸಿದರು. ಅವರ ಹೆಸರು ಈ ರೀತಿ ಇದೆ: ಅಹ್ಮದ್‌ ಫಾರೂಕ್‌ ಮೌದೂದಿ, ಮುಹಮ್ಮದ್‌ 
ಫಾರೂಕ್‌ ಮೌದೂದಿ, ಹುಸೈನ್‌ ಫಾರೂಕ್‌ ಮೌದೂದಿ, ಹೈದರ್‌ ಫಾರೂಕ್‌ ಮೌದೂದಿ 
ಮತ್ತು ಖಾಲಿದ್‌ ಫಾರೂಕ್‌ ಮೌದೂದಿ. ಸೈಯದ್‌ ಮೌದೂದಿಯವರಿಗೆ ಮೂವರು ಪ್ರಶ್ರಿಯರಿ 
ದ್ದಾರೆ. ಹಮೊದಾ ಖಾತೂನ್‌, ಅಸ್ಮಾ ಖಾತೂನ್‌ ಮತ್ತು ಆಯಿಶಾ ಖಾತೂನ್‌. 


ಅಲ್ಲಾಮಾ ಇಕ್ಬಾಲ್‌ರ ಜತೆ ಸಂಪರ್ಕ 

"ಮಹಾಕವಿ ಲಲ್ಲಾಮಾ ಇಕ್ಬಾಲ್‌ ಮತ್ತು ಸೈಯದ್‌ ಮೌದೂದಿಯವರ ವಿಚಾರಗಳು 
ಒಂದೇ ಆಗಿದ್ದುವು. ಇಬ್ಬರೂ ಇಸ್ಲಾಮೂ ವಿಚಾರಧಾರೆಯ ವಕ್ತಾರರಾಗಿದ್ದರು. ಅದಕ್ಕಾಗಿ 
ಒಬ್ಬರು ಗದ್ಯ ಸಾಹಿತ್ಯವನ್ನೂ ಇನ್ನೊಬ್ಬರು ಕಾವ್ಯವನ್ನೂ ಮಾಧ್ಯಮವಾಗಿಸಿದ್ದರು. ಇಬ್ಬರೂ 
ತಂತಮ್ಮ ಕಲೆಗಳಲ್ಲಿ ನಿಷ್ಣಾತರಾಗಿದ್ದರು. ಇಬ್ಬರ ಜ್ಞಾನಧಾರೆಯಿ೦ದಲೂ ಜ್ಯೋತಿಯ ಹೊಳೆಗಳೇ 
ಹರಿಯುತ್ತಿದ್ದವು. ಇಬ್ಬರ ಕೃತಿಗಳೂ ಜನಮನಗಳಲ್ಲಿ ಹೊಸೆ ಹುಮ್ಮಸ್ಸನ್ನು ಜಾಗೃತಗೊಳಿಸುತ್ತಿವೆ. 
ಆತ್ಮಕ್ಕೆ ಚೈತನ್ಯವನ್ನೂ ಮನಸ್ಸಿಗೆ ಹುರುಪನ್ನೂ ನೀಡುತ್ತಿವೆ. ಇಬ್ಬರೂ ಮಾನವ ಕುಲಕ್ಕೆ 
ಕವಿದಿದ್ದ ಗಾಢಾಂಧಕಾರವನ್ನು ನಿವಾರಿಸಬಯಸುತ್ತಿದ್ದರು. ಆದ್ದರಿಂದಲೇ ಇಬ್ಬರೂ ಮಾನವ 
ಕುಲದ ವಿಮೋಚನೆಗೆ ಇಸ್ಲಾಮಿನ ರಾಜಮಾರ್ಗವನ್ನೇ ಆರಿಸಿದರು. 

ಅಲ್ಲಾಮಾ ಇಕ್ಬಾಲ್‌ ತರ್ಜುಮಾನುಲ್‌ ಕುರ್‌ಆನನ್ನು ತಪ್ಪದೇ ಓದುತ್ತಿದ್ದರು. ಸೈಯದ್‌ 

ಮೌದೂದಿಯವರ ಅಭಿಪ್ರಾಯಗಳೊಂದಿಗೆ ಅವರಿಗೆ ಪೂರ್ಣ ಸಹಮತವಿತ್ತು. ಈ ಕುರಿತು 
ಪ್ರೊ| ಮುಹಮ್ಮದ್‌ ಸರ್ವರ್‌ ತಮ್ಮ 'ಮೌಲಾನಾ ಮೌದೂದಿಕಿ ತಪ್ರೀಕೆ ಇಸ್ಲಾಮೂ' ಎ೦ಬ 
ಗ್ರಂಥದಲ್ಲಿ ಈ ರೀತಿ ಉಲ್ಲೇ ಖಿಸಿರುವರು: 

"ಮೌಲಾನಾ ಮೌದೂದಿಯ ಬಗ್ಗೆ ಇಕ್ಬಾಲ್‌ ಅವರಿಗೆ ಬಹಳ ಗೌರವಭಾವವಿತ್ತು. 
ಅವರು ತಮ್ಮ ಜೀವನದ ಅಂತಿಮ ದಿನಗಳಲ್ಲಿ ಈ ರೀತಿ ಹೇಳಿರುವುದನ್ನು ಅನೇಕರು 
ಕೇಳಿರುವರು. ಈ ಮೌಲವಿ (ಸೈಯದ್‌ ಮೌದೂದಿ) ಪ್ರವಾದಿವರ್ಯರ ಲೇಖನಿಯಿಂದ 
ಧರ್ಮವನ್ನು ಪ್ರತಿಷಾದಿಸುತ್ತಿರುವರು." 

ಸರ್‌ ಮುಹಮ್ಮದ್‌ ಇಕ್ಬಾಲ್‌ ಸೈಯದ್‌ ಮೌದೂದಿಗೆ ಒಂದು ಪತ್ರ ಬರೆದರು. 
ತಮ್ಮ ಸಂದೇಶ ಪ್ರಚಾರಕ್ಕೆ ಪಂಜಾಬ್‌ ಅತ್ಯಂತ ಸೂಕ್ತವಾದ ಸ್ಥಳವೆಂದೂ ಆದ್ದರಿಂದ ತಾವು 
ಪಂಜಾಬ್‌ನಲ್ಲಿ ಬಂದು ನೆಲೆಸಬೇಕೆ೦ದೂ ಸೈಯದ್‌ ಮೌದೂದಿಯವರಿಗೆ ಅದರಲ್ಲಿ ಸೂಚಿಸ - 
ಲಾಗಿತ್ತು. ಈ ಬಗ್ಗೆ ಸೈಯದ್‌ ಮೌದೂದಿಯವರು ಈ ರೀತಿ ಬರೆದಿರುವರು: 

"1936ರ ಕೊನೆಯಲ್ಲಿ ನನಗೆ ಇಕ್ಬಾಲ್‌ ಅವರ ಒ೦ದು ಪತ್ರ ಬಂತು. ಹೈದರಾಬಾಡ್‌ 
ಬಿಟ್ಟು ಪಂಜಾಬಿಗೆ ಬರಬೇಕೆಂಬ ಅವರ ಅಭಿಲಾಷೆಯನ್ನು ಅದರಲ್ಲಿ ವ್ಯಕ್ತಪಡಿಸಲಾಗಿತ್ತು. 


34 ಸೈಯವ್‌ ಮೌದೂದಿ ಒಂದು ಪರಿಚಯ 8 


ಲಾಜೋರ್‌ನಲ್ಲಿ ಬಂದು ನೆಲೆಸಬೇಕೆಂದೂ. ಇಸ್ಲಾಮೂ ಕರ್ಮಶಾಸ್ತ್ರದ ಪುಸಃ ಕ್ರೋಢೀಕರಣ 
ii ತನಗೆ ನೆರವಾಗಬೇಕೆಂದೂ ಅವರು ನನ್ನಲ್ಲಿ ವಿನಂತಿಸಿದರು." 
(ಚಟ್ಟಾನ್‌" ವಾರಪತ್ರಿಕೆ ಎಪ್ರಿಲ್‌ 20, 1951) 
ಅಬಿದ್‌ ಭಾ ಈ ರೀತಿ ಬರೆದಿರುವರು: 

"ಲಲ್ಲಾಮಾ ಇಕ್ಬಾಲ್‌ ಅವರು ಮಾ| ಮೌದೂದಿಯವರಿಗೆ ಈ ರೀತಿ ಸಲಹೆಯಿತ್ತರು: 
ತಾವು ಬಿತ್ತರಿಸುತ್ತಿರುವ ಈ ಸ೦ದೇಶವು ನವಾಬರ ಆಡಳಿತದಲ್ಲಿರುವ ಒಂದು ಪ್ರಾಂತ್ಯದಿ೦ದ 
ಹೊರಡುವುದು ಸರಿಯಲ್ಲ. ಏಕೆಂದರೆ ಬ್ರಿಟಿಷರು ಯಾವಾಗ ಬೇಕಿದ್ದರೂ ರಾಜರ ಹೆಗಲ 
ಮೇಲೆ ಬಂದೂಕು ಹೊರಿಸಿ ಪಲಾಯನಗೈಯಬಹುದು. ಆದ್ದರಿಂದ ತಾವು ಈ ದಾಸ್ಯದೊಳಗಿನ 
ದಾಸ್ಯದ ವಾತಾವರಣದಿಂದ ಹೊರಗಿರುವ ಬ್ರಿಟಿಶ್‌ ಆಡಳಿತ ಕ್ಷೇತ್ರಕ್ಕೆ ಬಂದು ಬಿಡಿ. ಅಲ್ಲಾಮಾ 
ಇಕ್ಬಾಲ್‌ ಅವರ ಆಹ್ವಾನದ ಮೇರೆಗೆ ಸೈಯದ್‌ ಮೌದೂದಿಯವರು ಪಂಜಾಬ್‌ಗೆ ಬಂದು 
ನೆಲೆಸಿದ್ದರು. ಸೈಯದ್‌ ಮೌದೂದಿ ಮತ್ತು ಅಲ್ಲಾಮಾ ಇಕ್ಬಾಲ್‌ರವರ ಬೋಧನೆಗಳಲ್ಲಿ 
ಅಪಾರವಾದ ಸಾಮ್ಯತೆ ಇದೆಯೆಂಬುದು ಬುದ್ಧಿಜೀವಿಗಳಿಗೂ ವಿಚಾರವ೦ತರಿಗೂ ತಿಳಿಯದ 

` ವಿಷಯವಲ್ಲ. ಏಕೆಂದರೆ ಮುಸ್ಲಿಮರ ಆಧ್ಯಾತ್ಮಿಕ ಮತ್ತು ರಾಜಕೀಯವಾದ ಎಲ್ಲಾ ತರದ ` 
ವ್ಯಾಧಿಗಳ ನಿವಾರಣೆಗೆ ಇಬ್ಬರೂ ಸೂಚಿಸಿರುವ ಏಕೈಕ ಚಿಕಿತ್ಸೆಯು ಇಸ್ಲಾಮ್‌ ಆಗಿತ್ತು." 
ಫಸ (ಏಶ್ಶಾ' ವಾರಪತ್ರಿಕೆ; ಮೇ 13, 1963) 
ಇಂದು ಇನ್ಟಾಲ್‌ನನ್ನು ತಮ್ಮವರೆಂದು ಹೇಳಿಕೊಳ್ಳುವುದು, ಎಲ್ಲ! ರಿಗೂ, ಒ೦ದು 
ಫ್ಯಾಶನ್‌ ಎನಿಸಿದೆ. ಕಮ್ಯೂನಿಸ್ಟ್‌ ರಶ್ಯಾ, ಮುಸ್ಲಿಮ್‌ ಪಾಕಿಸ್ತಾನ ಮತ್ತು ಸೆಕ್ಕೊಲರ್‌ ಭಾರತ 

ಎಂಬ ಭೇದವಿಲ್ಲದೆ ಎಲ್ಲ ರಾಷ್ಟ್ರಗಳೂ ಸರಕಾರೀ ಸ್ತರದಲ್ಲಿಯೇ'ಇಕ್ಬಾಲ್‌,ಡೇ' ಆಚರಿಸುತ್ತವೆ. , 
ತನ್ಮೂಲಕ ಈ ರಾಷ್ಟ್ರಗಳು ಮಹಾಕವಿ ಇಕ್ಸಾಲರು ಕಮ್ಯೂನಿಸಮ್‌, ನಿರಂಕುಶಾಧಿಷತ್ಯ 
ಜಾತ್ಯತೀತತೆ ಹಾಗೂ ಪಾಶ್ಚಾತ್ಯ ಪ್ರಜಾಪ್ರಭುತ್ವ ಪದ್ಧತಿಗಳಿಗೆ ಅಡ್ಡಿಯಿಲ್ಲದ ನಿರುಪದ್ರವಿ ಕವಿ 
ಯಾಗಿದ್ದರು ಎ೦ಬ ಭಾವನೆಯನ್ನು ಜನಮನಗಳಲ್ಲಿ ಮೂಡಿಸಬಯಸುತ್ತವೆ. ಈ ರೀತಿ ಅವರ 
ಕ್ರಾಂತಿಕಾರಿ ಕಾವ್ಯದ ಶಿಕ್ಷಣವನ್ನು ವಿರೂಪಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ.ಇದೆಲ್ಲವೂ 
ಆಷಾಢಭೂತಿತನ. ವಾಸ್ತವದಲ್ಲಿ ಪ್ರತಿಯೊಬ್ಬ ಮಿಥ್ಕಾರಾಧಕನಿಗೆ ಸೈಯದ್‌ ಮೌದೂದಿ 
ಮತ್ತು ಡಾ| ಇಕ್ಬಾಲರೊಂದಿಗೆ ಅತಿಯಾದ ದ್ವೇಷವಿದೆ. ಶೈತಾನನಿಗೆ ಈ ಏಕದೇವ ನಿಷ್ಠರೊಂದಿಗೆ 
` ಎಲ್ಲೀ ಲ್ಲದ ಹಗೆತನ. ಏಕೆಂದರೆ ಅವರೀರ್ವರ ಕ್ರಾಂತಿಕಾರಿ ವಿಚಾರಗಳು, ಯಾವ ಕೃತಕ 
ಪುರದೆಯೊಳಗೂ ಮರೆಯಾಗದಷ್ಟು ಸ್ಪಷ್ಟವಿದೆ. ಆದರೆ ಅಲ್ಲಾಮಾ ಇಕ್ಬಾಲ್‌ ಮತ್ತು ಸೈಯದ್‌ 
ಮೌದೂದಿಯವರ ಮಧ್ಯೆ ಒಂದು ಮುಖ್ಯ ವ್ಯತ್ಯಾ ಸವಿದೆ. . ಇಕ್ಸಾಲರ ಭಾಷೆಯಲ್ಲೇ ಅದನ್ನು 

ಈ ರೀತಿ ಹೇಳಬಹುದು: 
. "ಲಾಖ್‌ ಹಕೀಮ್‌ ಸರ್‌ ಬ ಜೇಬ್‌ ಏಕ್‌ ಕಲೀಮ್‌ ಸರ್‌ ಬಕ ಕಫ್‌" 

`ಅರ್ಥಾತ್‌: ತಮ್ಮ ಶಿರವನ್ನು ಜೇಬಿನಲ್ಲಿ ಬಚ್ಚಿಟ್ಟಿರುವ ಲಕ್ಷಗಟ್ಟಲೆ ತತ್ವಜ್ಞಾನಿಗಳು, 


ಪಂಜಾಬಿಗೆ ಆಹ್ವಾನ 35 


ತನ್ನ ಶಿರವನ್ನು ಅ೦ಗೈಯಲ್ಲಿಟ್ಟು ಪಣಕ್ಕೊಡ್ಡಿದ ಓರ್ವ ಇಸ್ಲಾಮಿನ ನಿರ್ಭೀತ ವಕ್ತಾರನಿಗೆ 
ಸರಿಸಾಟಿ ಎನಿಸಲಾರರು. 


ಪಂಜಾಬಿಗೆ ಆಹ್ವಾನ 


ಉತ್ತರ ಪಂಜಾಬಿನ ಗುರುದಾಸ್‌ಪೃರ ಜಿಲ್ಲೆಯಲ್ಲಿ ಜಮಾಲ್ಬುರ ಎಂಬ ಒಂದು 
ಗ್ರಾಮವಿದೆ. ಅಲ್ಲಿ ಚೌಧುರಿ ನಿಯಾರು್‌ ಅಲೀ ಎಂಬೋರ್ವ ಜಮೂನ್ಹಾರರಿದ್ದರು. ಅವರ 
ಮನದಲ್ಲಿ ಧರ್ಮ ಮತ್ತು ಸಮಾಜ ಸೇವೆಯ ಅದಮ್ಯ ಬಯಕೆಯಿತ್ತು. ತಮ್ಮ ಜಮಿನನ್ನು 
ಅವರು ಆ ಉದ್ದೇಶಕ್ಕಾಗಿ ವಕ್ಫ್‌ ಮಾಡಿದ್ದರು. ಆ ಜೂನಿನಲ್ಲಿ ಅವರು ಕಟ್ಟಡ ನಿರ್ಮಾಣ 
ಕಾರ್ಯವನ್ನು ಆರಂಭಿಸಿದ್ದರು. ಆದರೆ ತಮ್ಮ ಬಯಕೆಗೆ ಯಾವ ರೀತಿ ಕಾರ್ಯ “ರೂಪ 
ನೀಡಬೇಕೆ೦ಬ ಬಗ್ಗೆ ಅವರ ಮನದಲ್ಲಿ ಯಾವುದೇ ಸ್ಪಷ್ಟ ಚಿತ್ರಣವಿರಲಿಲ್ಲ. 'ತರ್ಜುಮಾನುಲ್‌ 
ಕುರ್‌ಆನ್‌'ನ ಮುಖಾ೦ತರ ಸೈಯದ್‌ ಮೌದೂದಿಯವರನ್ನು ಅವರು ಚೆನ್ನಾಗಿ 
ಬಲ್ಲವರಾಗಿದ್ದರು. ಆದ್ದರಿಂದ" ತನ್ನ ಉದ್ದೇಶವನ್ನು ಹೈದರಾಬಾದಿನಲ್ಲಿರುವ ಸೈಯದ್‌ 
ಮೌದೂದಿಗೆ ಬರೆದು ತಿಳಿಸಿ ಅವರ ಸಲಹೆಗಳನ್ನು ಅರಸಿದರು. ಅತ್ತ ಸೈಯದ್‌ 
ಮೌದೂದಿಯವರು ಒಂದು ದೀರ್ಪ ಕಾಲದಿಂದ ಮುಸ್ಲಿಮರು ಇಸ್ಲಾಮಿನಿಂದ ದೂರ 
ಸರಿಯುತ್ತಿರುವುದರ ಕಾರಣಗಳ ಕುರಿತು ಗಾಢ ಚಿ೦ತನೆ ಮತ್ತು ಅಧ್ಯಯನ ನಡೆಸುತ್ತಿದ್ದರು. 
ಇಸ್ಲಾಮಿನ ಸಾಮೂಹಿಕ ಜೀವನ ಮತ್ತು ಅದರ ವ್ಯವಸ್ಥೆಯು ಮುಸ್ಲಿಮರ ಮುಂದೆ 
ಸ್ಪಷ್ಟವಾಗದಿರುವುದೇ ಇಸ್ಲಾಮಿನಿ೦ದ ಅವರು ದೂರ ಸರಿಯುತ್ತಿರುವುದಕ್ಕೆ ಕಾರಣವೆಂಬ 
, ತೀರ್ಮಾನಕ್ಕೆ ಅವರು ಬಂದಿದ್ದರು. ಜನರ ಮುಂದೆ ಇಸ್ಲಾಮಿನ ಸಾಮೂಹಿಕ ಜೀವನದ 
ಸ್ಪಷ್ಟವಾದ ಚಿತ್ರವು ಕಾರ್ಯರೂಪದಲ್ಲಿ ಬರಬೇಕಾದರೆ ಒಂದು ಸಣ್ಣ ಪ್ರದೇಶದಲ್ಲಾದರೂ 
ಅದರ ಸಾಮೂಹಿಕ ವ್ಯವಸ್ಥೆಯನ್ನು ಜಾರಿಗೊಳಿಸಿ ತೋರಿಸಬೇಕು ಎಂದು ಅವರು ಬಲವಾಗಿ 
ನಂಬಿದ್ದರು. ಆದ್ದರಿಂದ ಚೌಧುರಿ ನಿಯಾರು್‌ ಅಲೀಯವರ ಪ ತ್ರಕ್ಕೆ ಉತ್ತರವಾಗಿ ಅವರು 
ಅಂತಹ ಒಂದು ಮಾದರಿ ಗ್ರಾಮದ ರೂಪರೇಷೆಯನ್ನು ಅವರಿಗೆ ಬರೆದು ರವಾನಿಸಿದರು. 
ಮಾತ್ರವಲ್ಲ 'ತರ್ಜುಮಾನುಲ್‌ ಕುರ್‌ಆನ್‌'ನಲ್ಲೂ ಅದನ್ನು ಪ್ರಕಟಿಸಿದರು. 

ಚೌಧುರಿ ನಿಯಾರಭ್‌ ಅಲೀಯವರಿಗೆ ಅಲ್ಲಾಮಾ ಇಕ್ಬಾಲರ ಜೊತೆಯೂ ಉತ್ತಮ 
ಸಂಪರ್ಕವಿತ್ತು. ಅವರು ಲಾಹೋರಿಗೆ ತೆರಳಿ ಡಾ| ಇಕ್ಬಾಲರನ್ನು ಕಂಡು ಅವರ ಮುಂದೆಯೂ 
ಜಮಾಲ್ದುರದ ವಕ್ಫ್‌ ಸೊತ್ತಿನ ಉಪಯೋಗದ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. 
ಅಲ್ಲಾಮಾ ಇಕ್ಬಾಲ್‌ ಈ ರೀತಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು: "ಇಂದು ರಾಜಕೀಯ 
ಮತ್ತು ಸಾಮೂಹಿಕ ಸಮಸ್ಯೆಗಳು ವಿಚಿತ್ರ ರೂಪ ತಾಳಿವೆ. ಅದರಿಂದಾಗಿ ನಾವು ದಿನದಿಂದ 
ದಿನಕ್ಕೆ ಇಸ್ಲಾಮನಿಂದ ದೂರ ಸರಿಯುತ್ತಿದ್ದೇವೆ. ನಮ್ಮ ವಿದ್ವಾಂಸರು ಈ ಸಮಸ್ಯೆಗಳನ್ನು 
ಅರಿಯಬೇಕು. ನಮ್ಮ ಪರಿಸರವನ್ನು ಇಸ್ಲಾಮಿಗೆ ಅನುಗುಣವಾಗಿ ಬದಲಾಯಿಸಲು 


36 ಸೈಯದ್‌ ಮೌದೂದಿ ಒಂದು ಪರಿಚಯ 


ಪ್ರಯತ್ನಿಸಬೇಕು. ಆದ್ದರಿಂದ ಇಂದು ಮುಸ್ಲಿಮರ ಅತೀ ದೊಡ್ಡ ಅವಶ್ಯಕತೆ ಇಸ್ಲಾಮೂ 
ಕರ್ಮಶಾಸ್ತ್ರದ ಕ್ರೋಢೀಕರಣವಾಗಿದೆ." 

ಇಕ್ಬಾಲರ ಈ ಅಭಿಪ್ರಾಯದೊಂದಿಗೆ ಚೌಧುರಿ ನಿಯಾರು್‌ ಅಲೀಯವರು ಸಹಮತ 
ವ್ಯಕ್ತಪಡಿಸುತ್ತಾ ತನ್ನ ವಕ್ಫ್‌ ಸೊತ್ತನ್ನು ಅದಕ್ಕಾಗಿ ವಿನಿಯೋಗಿಸಲು ತೀರ್ಮಾನಿಸಿದರು. ಆದರೆ 
ಈ ಕಾರ್ಯವನ್ನು ಮಾಡುವವರಾರು ಎಂಬುದು ಅವರ ಮುಂದಿರುವ ಸಮಸ್ಯೆಯಾಗಿತ್ತು. 
ಅದಕ್ಕೆ ಡಾ| ಇಕ್ಬಾಲ್‌ ಅವರು ಈ ರೀತಿ ಹೇಳಿದರು: "ನೀವು ಹೇಳುವುದು ಸರಿ. ವಿದ್ವಾ೦ಸರನ್ನು 
ಒಟ್ಟುಗೂಡಿಸುವುದು ಒಂದು ದೊಡ್ಡ ಸಮಸ್ಯೆ. ಆದರೆ ಇದಕ್ಕೆ ನಾನು ಕೆಲವು ಹೆಸರುಗಳನ್ನು 
ಸೂಚಿಸಬಲ್ಲೆ. ಸದ್ಯ ನನ್ನ ಮನಸ್ಸಿಗೆ ಒಬ್ಬರ ಹೆಸರು ಹೊಳೆಯುತ್ತಿದೆ. ಹೈದರಾಬಾದಿನಿಂದ 
'ತರ್ಜುಮಾನುಲ್‌ ಕುರ್‌ಆನ್‌' ಎಂಬ ಒ೦ದು ಉತ್ತಮ ಮಾಸ ಪತ್ರಿಕೆ ಹೊರಡುತ್ತಿದೆ. 
ಅಬುಲ್‌ ಆಲಾ ಮೌದೂದಿ ಸಾಹೇಬರು ಅದರ ಸಂಪಾದಕರಾಗಿದ್ದಾರೆ. ನಾನು ಅವರ 
ಲೇಖನಗಳನ್ನು ಓದಿದ್ದೇನೆ. ಧರ್ಮದ ಜೊತೆಗೆ ಅವರಿಗೆ ಆಧುನಿಕ ಸಮಸ್ಯೆಗಳ ಬಗ್ಗೆಯೂ 
ಗಾಢವಾದ ಪಾಂಡಿತೃವಿದೆ. ಅವರ 'ಅಲ್‌ ಜಿಹಾದ್‌ ಫಿಲ್‌ ಇಸ್ಲಾಮ್‌" ಎ೦ಬ ಗ್ರಂಥ ನನಗೆ 
ಬಹಳ ಮೆಚ್ಚುಗೆಯಾಯಿತು. ನೀವು ಅವರನ್ನು ಯಾಕೆ ಯೋಜಿತ 'ದಾರುಲ್‌ ಇಸ್ಲಾಮ್‌'ಗೆ 
ಆಹ್ವಾನಿಸಬಾರದು? ಅವರು ನಿಮ್ಮ ಆಹ್ವಾನವನ್ನು ಸ್ವೀಕರಿಸುವರೆಂದೇ ನನ್ನ ನಿರೀಕ್ಷೆ.” 

(ಏಶ್ಶಾ ವಾರಪತ್ರಿಕೆ, ಎಪ್ರಿಲ್‌- 25, 1969) 
ಚೌಧುರಿ ನಿಯಾರಖ್‌ ಆಲೀಯವರು `ಈ ರೀತಿ ಹೇಳಿದರು: "ನಾನು ಸೈಯದ್‌ 
ಮೌದೂದಿಯವರ ಸಲಹೆಯನ್ನೂ ಪಡೆದಿರುವೆನು. ಆದರ್ಶಪ್ರಾಯವಾದ ಇಸ್ತಾಮೂ ಗ್ರಾಮವನ್ನು 
ಸ್ಥಾಪಿಸುವುದು ಈ ಕಾಲದಲ್ಲಿ ಇಸ್ಲಾಮಿನ ಅತೀ ದೊಡ್ಡ ಬೇಡಿಕೆ ಎ೦ದು ಅವರು ಬರೆದಿರುವರು. 
'ದಾರುಲ್‌ ಇಸ್ಲಾಮ್‌'ನಲ್ಲಿ ಇಸ್ಲಾಮಿನ ಸಾಮೂಹಿಕ ವ್ಯವಸ್ಥೆಯು ಕಾರ್ಯರೂಪಕ್ಕೆ ಬರಬೇಕು. 
ಅಲ್ಲಿ ಬಂದು ನೆಲೆಸುವವರೆಲ್ಲಾ ಇಸ್ಲಾಮಿನ ವರ್ಣದವರಾಗಿ ಮಾರ್ಪಡಬೇಕು. ಇಸ್ಲಾಮೂ 
ಜೀವನವನ್ನು ಒಂದು ವಾಸ್ತವಿಕತೆಯ ರೂಪದಲ್ಲಿ ಅಲ್ಲಿ ಕಾಣುವಂತಾಗಬೇಕು. ಅದರ ರೂಪ 
ಮತ್ತು ಸೌರಭವನ್ನು ಅನುಭವಿಸುವ೦ತಾಗಬೇಕು." 

ಈ ಸಂಭಾಷಣೆಯ ವೇಳೆ ಡಾ| ಇಕ್ಬಾಲ್‌ರವರ ನಿಕಟವರ್ತಿಯೊಬ್ಬರಾದ ಸೈಯದ್‌ 
ನಮೀರ್‌ ನಿಯಾಯಿಯವರೂ ಉಪಸ್ಥಿತರಿದ್ದರು. ಅವರೇ ಅಲ್ಲಾಮಾ ಇಕ್ಬಾಲರ' ಆದೇಶದ 
ಮೇರೆಗೆ ಸೈಯದ್‌ ಮೌದೂದಿಯವರಿಗೆ ಪತ್ರ ಬರೆದರು. ಅವರನ್ನು ಹೈದರಾಬಾದ್‌ ಬಿಟ್ಟು 
ಪಂಜಾಬಿನ ಜಮಾಲ್ವುರಕ್ಕೆ ಬಂದು ಅಲ್ಲಿರುವ 'ದಾರುಲ್‌ ಇಸ್ಲಾಮ್‌" ವಕ್ಫ್‌ ಭೂಮಿಯಲ್ಲಿ 
ತಮ್ಮ ಯೋಜಿತ 'ಆದರ್ಶ ಗ್ರಾಮ'ವನ್ನು ಸ್ಥಾಪಿಸಬೇಕೆ೦ದು ಕೋರಿದರು. 


ಆದರ್ಶ ಗ್ರಾಮ 
ಸೈಯದ್‌ ಮೌದೂದಿಯವರು ಹೈದರಾಬಾದ್‌ ಬಿಟ್ಟು ಹೋಗುವ ಬಗ್ಗೆ ಎಂದೂ 


ಆದರ್ಶ ಗ್ರಾಮ 37 


ಯೋಚಿಸಿರಲಿಲ್ಲ. ಅವರು ಅಲ್ಲೇ ಇದ್ದುಕೊಂಡು ತಮ್ಮ 'ದಾರುಲ್‌ ಇಸ್ಲಾಮ್‌'ನ ಯೋಜನೆಗೆ 
ಕಾರ್ಯರೂಪ ನೀಡುವುದರಲ್ಲಿ ನಿರತರಾಗಿದ್ದರು. ಅದಕ್ಕಾಗಿ ಅವರು ಒಂದು ಜಮಿನನ್ನೂ 
ಖರೀದಿಸಿದ್ದರು. ಪ೦ಜಾಬಿಗೆ ಹೋಗುವ ಬಗ್ಗೆ ಅವರಿಗೆ ಒಲವೂ ಇರಲಿಲ್ಲ. ಅಲ್ಲಿನ ಭಾವುಕ 
ಪತ್ರಿಕೋದ್ಯಮ, ರಾಜಕೀಯ ಚಟುವಟಿಕೆಗಳು, ಉದ್ರೇಕಕಾರಿ ಘೋಷಣೆಗಳು ಮತ್ತು ಧಾರ್ಮಿಕ 
ಸಂಘರ್ಷಗಳು ಅವರನ್ನು ಪಂಜಾಬಿನ ಬಗ್ಗೆ ಜಿಗುಪ್ಸೆ ತಾಳುವಂತೆ ಮಾಡಿತ್ತು. ಆದ್ದರಿಂದ 
ಡಾ| ಇಕ್ಬಾಲರಿಗೆ ಬರೆದ ಉತ್ತರದಲ್ಲಿ ಅವರು ಪಂಜಾಬಿಗೆ ಹೋಗಲು ತಮಗೆ ಮನಸ್ಸಿಲ್ಲವೆಂದು 
ತಿಳಿಸಿದ್ದರು. ಬ ; 
ಆದರೆ ಸೈಯದ್‌ ಮೌದೂದಿಯವರ ಮನಪರಿವರ್ತನೆಗೆ ಹೆಚ್ಚು ಕಾಲ ಬೇಕಾಗಲಿಲ್ಲ. 
ತನ್ನ ಕ್ರಾಂತಿಕಾರಿ ಪರಿವರ್ತನೆಯ ಸಂದೇಶವನ್ನು ಹೈದರಾಬಾದಿನ ರಾಜ ಕುಟುಂಬ ಮತ್ತವರ 
ಆಸ್ಥಾನಿಕರು ಹೆಚ್ಚು ಕಾಲ ಸಹಿಸಲಾರರೆ೦ಬುದು ಒಂದೇ ವರ್ಷದ ಅವಧಿಯಲ್ಲಿ ಅವರಿಗೆ 
ವೇದ್ಯವಾಯಿತು. ಈ ಸ೦ದೇಶದ ಕಡೆಗೆ ಜನಶಕ್ತಿಯು ಆಕರ್ಷಿತವಾಗುವುದನ್ನು ಕಂಡ ಕೂಡಲೇ 
ಸಿ೦ಹಾಸನಾರೂಢರು ಮತ್ತು ದರ್ಬಾರಿಗಳು 'ನೀವು ಜನರನ್ನು ದಂಗೆಗೆ ಪ್ರೇರೇಷಿಸುತ್ತಿದ್ದೀರಿ' 
ಎನ್ನುತ್ತಾ ಅದರ ವೈರಿಗಳಾಗುವರು ಎಂಬ ವಾಸ್ತವಿಕತೆ ಅವರಿಗೆ ಮನವರಿಕೆಯಾಯಿತು. 
ಅದನ್ನವರು 1941ರ ಜನವರಿ 3ರ೦ದು ಲಾಹೋರಿನಿ೦ದ ಬರೆದ ಒಂದು ಪತ್ರದಲ್ಲಿ ಈ 
ರೀತಿ ವ್ಯಕ್ತಪಡಿಸಿರುವರು: ” 
"ಅಲ್ಲಿ (ಹೈವರಾಬಾದಿನಲ್ಲಿ) ಅಧಿಕಾರ ಪೀಠದಲ್ಲಿ ಒ೦ದು ಮುಸ್ಲಿಮ್‌ ಮನೆತನ 
ವಿರಾಜಮಾನವಾಗಿದೆ. ಅದು ಇಸ್ಲಾಮೇತರ ಸರಕಾರವಾದರೂ ಅದರ ಲಗಾಮು ಮುಸ್ಲಿಮರ 
ಕೈಯಲ್ಲಿದೆ. ಇದು ಸದಾ ನಮ್ಮನ್ನು ತಪ್ಪು ಕಲ್ಪನೆಯಲ್ಲಿಡುವ ಒ೦ದು ಪರಿಸ್ಥಿತಿಯಾಗಿದೆ. 
ಇಂದಿಗೂ ಹೈದರಾಬಾದಿನಲ್ಲಿ ಇಸ್ಲಾಮಿನ ಹಿಶಾಕಾ೦ಕ್ಷಿಗಳನ್ನು ಈ ಪರಿಸ್ಥಿತಿಯು 
ವಂಚನೆಯಲ್ಲಿಡುತ್ತಿದೆ. ಇಸ್ಲಾಮೇತರ ಸರಕಾರವನ್ನು ನಡೆಸುವವರು ಮುಸ್ಲಿಮೇತರರಾಗಿರುವ 
ಡೆಗಳಲ್ಲಿ ಇಸ್ಲಾಮೂ ಕ್ರಾಂತಿಯ ಸಂದೇಶವು ತುಲನಾತ್ಮಕವಾಗಿ ಸುಲಭದಲ್ಲೇ ಜನರಿಗೆ 


ಮನದಟ್ಟಾಗುತ್ತದೆ. ಆದರೆ ಮುಸ್ಲಿಮರು ಆಡಳಿತ ನಡೆಸುತ್ತಿರುವ ಕಡೆಗಳಲ್ಲಿ, ಕೆಲವು ತೋರಿಕೆಯ 
'ಧರ್ಮ' ಸ೦ರಕ್ಷಣಾ ಕಾರ್ಯಗಳೂ ನಡೆಯುತ್ತಿರುತ್ತವೆ. ಕೆಲವು 'ಧಾರ್ಮಿಕ' ವ್ಯಕ್ತಿಗಳ ಸೇವೆಯೂ 
ನಡೆಯುತ್ತಿರುತ್ತದೆ. ಆದ್ದರಿಂದ ಅಲ್ಲಿ ಇಸ್ಲಾಮೂ ಕ್ರಾಂತಿಯ ಸಂದೇಶ ಜನಮನಗಳನ್ನು 
ಮುಟ್ಟುವುದು ಬಹಳ ಕಷ್ಟದ ಕೆಲಸ. ಇನ್ನೊ೦ದು ದೊಡ್ಡ ತೊಡಕೇನೆ೦ದರೆ ಹೈದರಾಬಾದಿನಲ್ಲಿ 
ಯಾವುದಾದರೊಂದು ರೀತಿಯಲ್ಲಿ ಸರಕಾರದೊಂದಿಗೆ ಸಂಬಂಧವಿಲ್ಲದ ವ್ಯಕ್ತಿಗಳು ಸಿಗುವುದೇ 
ವಿರಳವಾಗಿತ್ತು. ಸರಿಯಾದ ವಿಚಾರಧಾರೆಯ, ಧಾರ್ಮಿಕ ಮನೋಭಾವದ ಮತ್ತು ಸದುದ್ದೇಶವುಳ್ಳ 
ಮುಸ್ಲಿಮರು ಅಲ್ಲಿ ಧಾರಾಳ ಇದ್ದಾರೆ. ಆದರೆ' ಅವರಿಗೆ ಒಂದಲ್ಲ ಒ೦ದು ರೀತಿಯಲ್ಲಿ 
ಸರಕಾರದೊಂದಿಗೆ ಸ೦ಪರ್ಕವಿದ್ದೇ ಇರುತ್ತದೆ. ಆದ್ದರಿಂದ ಅವರು ಇಸ್ಲಾಮಿ ಆಂದೋಲನದ 
ಮುಂಚೂಣಿಗೆ ಬರುವುದು ಅಸಾಧ್ಯ. ಇಸ್ಲಾಮಿ ಆಂದೋಲನದ ನೈಜ ಶಕ್ತಿಯಾದ 


38 ಸೈಯದ್‌ ಮೌದೂದಿ ಒ೦ದು ಪರಿಚಯ 


ಕಾರ್ಯಕರ್ತರು ಅಗ್ರ ಪಂಕ್ತಿಯವರೇ ಆಗಿರುತ್ತಾರೆ. ದ್ವಿತೀಯ ಮತ್ತು ತೃತೀಯ ಸಾಲಿನವರು 
ಹೆಚ್ಚೆಂದರೆ ಹಿ೦ದೆ ಇದ್ದುಕೊ೦ಡು ಮುಂದೆ ಕೆಲಸ ಮಾಡುವವರಿಗೆ ಬೆಂಬಲ ನೀಡಬಲ್ಲರು.” 

ಈ ವಾಸ್ತವಿಕತೆಯನ್ನು ಮನಗಂಡ ಸೈಯದ್‌ ಮೌದೂದಿಯವರು 1937ರ ಮಧ್ಯದಲ್ಲಿ 
ಹೈದರಾಬಾದ್‌ ತೊರೆಯಲು ತೀರ್ಮಾನಿಸಿದರು. ಆ ವೇಳೆಗೆ ಚೌಧುರಿ ನಿಯಾರಭ್‌ ಅಲೀಯವರು 
ಮತ್ತೊಮ್ಮೆ ಒತ್ತಾಯಪೂರ್ವಕ ಪತ್ರ ಬರೆದರು. ಕನಿಷ್ಠ ಪಕ್ಷ ತಾವೊಮ್ಮೆ ಬ೦ದು 'ದಾರುಲ್‌ 
ಇಸ್ಲಾಮ್‌'ಗಾಗಿ ವಕ್ಸ್‌ ಮಾಡಲ್ಪಟ್ಟ ಭೂಪ್ರದೇಶವನ್ನು ಸ೦ದರ್ಶಿಸಬೇಕೆಂದು ಪತ್ರದಲ್ಲಿ 
ವಿನಂತಿಸಲಾಗಿತ್ತು. ಸೈಯದ್‌ ಮೌದೂದಿಯವರು ಈ ಬಾರಿ ಅವರ ಆಮಂತ್ರಣವನ್ನು 
ಸ್ವೀಕರಿಸಿ ಸೆಪ್ಟೆಂಬರ್‌ನಲ್ಲಿ ದೆಹಲಿಗೆ ಬಂದಾಗ ಸ೦ದರ್ಶಿಸುವುದಾಗಿ ವಾಗ್ದಾನ ಮಾಡಿದರು. 
ಈ ಸಂದರ್ಶನದ ಬಳಿಕ ಚೌಧುರಿ ನಿಯಾರಖ್‌ ಆಲೀಯವರು ಸೈಯದ್‌ ಮೌದೂದಿಯನ್ನು 
ಪಠಾಣಕೋಟೆಯಿ೦ದ 5 ಮೈಲು ದೂರವಿರುವ ಜಮಾಲ್ಬುರಕ್ಕೆ ಕರೆದೊಯ್ದರು. ಅಲ್ಲಿ ತಾವು 
ವಕ್ಫ್‌ ಮಾಡಿದ'70 ಎಕ್ರೆ ಸ್ಥಳವನ್ನು ತೋರಿಸಿದರು. ಅದರಲ್ಲಿ ಅದಾಗಲೇ ಒಂದು ಮಸೀದಿ, 
ಒಂದು ಗ್ರಂಥಾಲಯದ ಕಟ್ಟಡ, ಒ೦ದು ಹಾಸ್ಟೆಲ್‌ ಮತ್ತು ಎರಡು ಮನೆಗಳು ನಿರ್ಮಾಣಗೊಂಡಿ 
ದ್ದುವು. ಪ್ರಕೃತಿ ರಮಣೀಯವಾದ ಆ ಸ್ವಳದಿಂದ ಹಿಮಾಲಯ ಪರ್ವತ ಶ್ರೇಣಿಯು ಎದ್ದು 
ತೋರುತ್ತಿತ್ತು. ಎಲ್ಲೆಡೆ ಮನಮೋಹಕ ನಿಸರ್ಗ ಸೌಂದರ್ಯ ವ್ಯಾಪಿಸಿತ್ತು. ಸಾಕಷ್ಟು ನೀರು, 
ಫಲವತ್ತಾದ ಭೂಮಿ, ಉತ್ತಮ ಹವಾಗುಣ ಮತ್ತು ಸುತ್ತಮುತ್ತಲೂ ವಿಸ್ತರಿಸಲು ಬೇಕಾದಷ್ಟು 
ಖಾಲಿ ಜಮೂನು, ಒಂದು ಗ್ರಾಮಕ್ಕೆ ಬೇಕಾದ ಪ್ರಾಥಮಿಕ ಸವಲತ್ತುಗಳೆಲ್ಲವೂ ಲಭ್ಯವಿತ್ತು. 
ಸೈಯದ್‌ ಮೌದೂದಿಯವರ ಮುಂದಿದ್ದ ಯೋಜನೆಯ ಅನುಷ್ಠಾನಕ್ಕೆ ಬೇಕಾದ ಸ೦ಪನ್ಮೂಲವೂ 
ಲಭ್ಯವಿತ್ತು. 

ಇದು ಪಂಜಾಬಿಗೆ ಸೈಯದ್‌ ಮೌದೂದಿಯವರ ಪ್ರಥಮ ಬಭೇಟಿಯಾಗಿತ್ತು. ಅಲ್ಲಿ 
ಅನೇಕರನ್ನು ಭೇಟಿಯಾಗುವ ಸಂದರ್ಭವೂ ಅವರಿಗೆ ಲಭಿಸಿತು. ಹಲವರು 'ತರ್ಜುಮಾನುಲ್‌ 
ಕುರ್‌ಆನ್‌'ನ ವಾಚಕರಾಗಿದ್ದರು. ಎಲ್ಲರೂ ಸೈಯದ್‌ ಮೌದೂದಿಯ ವಿಚಾರಗಳು, ಧ್ಯೇಯ 
ಮತ್ತು ಕಾರ್ಯಕ್ರಮಗಳ ಬಗ್ಗೆ ಅಭಿರುಚಿ ವ್ಯಕ್ತಪಡಿಸಿದರು. ಅವರಿಗೆ ಸ್ಪಷ್ಟವಾಗದ ಅಂಶಗಳ 
ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು. ಅವರ ಧ್ಯೇಯ ಧೋರಣೆಗಳ ಬಗ್ಗೆ ವಿವರವಾದ ವಿಚಾರ 
ವಿನಿಮಯ ನಡೆಸಿದರು. ಧ್ಯೇಯ ಸಾಧನೆಯಲ್ಲಿರುವ ಅಡೆ-ತಡೆಗಳೆ ಬಗ್ಗೆ ತಮ್ಮ ಆತಂಕಗಳನ್ನು 
ವ್ಯಕ್ತಪಡಿಸಿದರು. ಈ ಆಂದೋಲನದ ಯಶಸ್ಸಿನ ಬಗೆಗಿರುವ ತಮ್ಮ ಸ೦ಶಯಗಳನ್ನು 
ನಿವೇದಿಸಿಕೊ೦ಡರು. ಹೈದರಾಬಾದಿಗೆ ಹೋಲಿಸಿದರೆ ಇದು ಸೈಯದ್‌ ಮೌದೂದಿಯವರಿಗೆ 
ಒಂದು ಹೊಸ ಅನುಭವವಾಗಿತ್ತು. ಆ ಕುರಿತು ಅವರು ಈ ರೀತಿ ಉಲ್ಲೇಖಿಸಿರುವರು: 

"ಅಲ್ಲಿ ನನಗೆ ಕಬರ ಸ್ಥಾನದಿಂದ ಜೀವಂತ ಮನುಷ್ಯರ ಮಧ್ಯೆ ಬಂದಂತಹ ಅನುಭವ 
ವಾಯಿತು. ನನ್ನ ಧ್ಯೇಯ, ಕಾರ್ಯಕ್ರಮ, ಕಾರ್ಯ ವಿಧಾನಗಳ ಬಗ್ಗೆ ಪ್ರಶ್ನಿಸುವ ಮತ್ತು 


ಇಕ್ಬಾಲರ ಭೇಟಿ 39 


ಉತ್ತರವು ಅವರಿಗೆ ಮನದಟ್ಟಾದರೆ ಸಹಕಾರ ಹಸ್ತವನ್ನು ಚಾಚಲು ಸಿದ್ಧರಾದ ಜನರನ್ನು ನಾನು 
“ ಅಲ್ಲಿ ಕಂಡುಕೊಂಡೆ.” ` ' (ಏಶ್ಶಾ ವಾರಪತ್ರಿಕೆ: ಎಪ್ರಿಲ್‌ 25, 1969) , 


ಇಕ್ಬಾಲರ ಭೇಟಿ 


ಸೈಯದ್‌ ಮೌದೂದಿಯವರು ಅಲ್ಲಿಂದ ಲಾಹೋರಿಗೆ ತೆರಳಿ ಇಕ್ಬಾಲರನ್ನು 
ಭೇಟಿಯಾದರು. ಲಾಹೋರಿನಲ್ಲಿ ಮೂರು ದಿನ ತಂಗಿದರು. ಪ್ರತಿದಿನ ಇಕ್ಬಾಲರನ್ನು ಕಂಡು 
ವಿಚಾರ ವಿನಿಮಯ ನಡೆಸುತ್ತಿದ್ದರು. ಮುಸ್ಲಿಮ್‌ ಸಮುದಾಯದ ವಿದ್ಯಮಾನಗಳ ಬಗ್ಗೆ ಮತ್ತು 
ಸೈಯದ್‌ ಮೌದೂದಿಯವರ ಭಾವೀ ಕಾರ್ಯಕ್ರಮಗಳ ಬಗ್ಗೆ ವಿವರವಾದ ವಿಚಾರ ವಿನಿಮಯ ' 
ನಡೆಯಿತು. ಅದರ ಕುರಿತು ಸೈಯದ್‌ ಮೌದೂದಿಯವರು ಈ ರೀತಿ ಬರೆದಿರುವರು: 

. "ಡಾ| ಇಕ್ಬಾಲರೊಂದಿಗೆ ಭೇಟಿಯಲ್ಲಿ ಮುಸ್ಲಿಮರಿಗೆ ಸದ್ಯ ಯಾವ ರೀತಿಯ ರಚನಾತ್ಮಕ 
ಕಾರ್ಯದ ಅಗತ್ಯವಿದೆ ಎಂಬ ಬಗ್ಗೆ ಮಾತನಾಡಿದೆವು. ಈ ವಿಷಯದಲ್ಲಿ ನನ್ನ ಮತ್ತು 
ಅಲ್ಲಾಮಾ ಇಕ್ಬಾಲರ ವಿಚಾರಗಳು ಸಮಾನವಾಗಿದ್ದುವು. ನಾನು ಮುಂದಿರಿಸಿದಂತಹ ಕಾರ್ಯ 
ಯೋಜನೆಯೇ ಅವರ ಮನಸ್ಸಿನಲ್ಲೂ ಇತ್ತು. ಅದನ್ನೇ ಕಾರ್ಯರೂಪಕ್ಕೆ ತರುವ ಬಗ್ಗೆ ನಾವು 
ಚರ್ಚಿಸಿದೆವು. ಆಗ ಎರಡು ವಿಷಯಗಳು ನಮ್ಮ ಮುಂದಿದ್ದುವು. ಮೊದಲನೆಯದಾಗಿ ಇಸ್ಲಾಮೂ 
ಜೀವನ ವ್ಯವಸ್ಥೆಯು ಆಧುನಿಕ ಯುಗದೆ ಜನರಿಗೆ ಅಪರ್ಯಾಪ್ತ ಮತ್ತು ವ್ಯಾವಹಾರಿಕವಲ್ಲವೆಂದು 
ಕಾಣಲು ಕಾರಣವಾದ ಕ೦ದರಗಳನ್ನು ತುಂಬುವುದು. ಎರಡನೆಯದು ಮುಸ್ಲಿಮರಿಗೆ ವೈಚಾರಿಕ 
ಮತ್ತು ವ್ಯಾವಹಾರಿಕ ಮಾರ್ಗದರ್ಶನ: ನೀಡಬಲ್ಲ ಜನರನ್ನು ತರಬೇತುಗೊಳಿಸಿ 
ಸಿದ್ಧಪಡಿಸುವುದು. ಚೌಧುರಿ ನಿಯಾರಭ್‌ ಆಲೀಯವರು ವಕ್ಫ್‌ ಮಾಡಿದ ಸ್ಥಳವನ್ನೇ ಆರಿಸಿ 
ನಾನು ಚೌಧುರಿ ಸಾಹೇಬರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ ರೂಪರೇಷೆಯಂತೆ ಕಾರ್ಯಾರಂಭ 
ಮಾಡಬೇಕೆಂದು ಅವರು ನನಗೆ ಸೂಚಿಸಿದರು. ಈ ಸಂಭಾಷಣೆಯ ಬಳಿಕ ಮುರಿದೆ ಪಂಜಾಬಿಗೆ 
ಬಂದು ನೆಲೆಸಬೇಕಾದೀತೆಂಬ ಬಗ್ಗೆ ನನಗೆ ಖಚಿತವಾದ ಅಭಿಪ್ರಾಯ ಮೂಡಿತು. 1937ರ 
ಕೊನೆಯ ಭಾಗದಲ್ಲಿ ಅಲ್ಲಾಮಾ-ಇಕ್ಬಾಲರೊಂದಿಗೆ ನಡೆದ ಈ ಎರಡು ಮೂರು ಭೇಟಿಗಳಲ್ಲಿ 
ನನ್ನ ಮತ್ತು ಅವರ ಮಧ್ಯೆ ಬಹಳ ಹಳೆಯ ಪರಿಚಯ ಇರುವಂತೆ ಹಾಗೂ ನಾವಿಬ್ಬರೂ 
ವೈಚಾರಿಕವಾಗಿ ಬಹಳ ಹತ್ತಿರ ಇರುವಂತೆ ಭಾಸವಾಯಿತು. ನಾನು ಪಂಜಾಬಿಗೆ ಬಂದು 
ನೆಲೆಸಬೇಕೆಂದೂ ಪಠಾಣಕೋಟೆಯ ಬಳಿ ಇರುವ ವಕ್ಫ್‌ ಕಟ್ಟಡಗಳಲ್ಲಿ- ಅದಕ್ಕೆ ನಾವು 
ಸರ್ವಾನುಮತದಿಂದ 'ದಾರುಲ್‌ ಇಸ್ಲಾಮ್‌' ಎಂದು ಹೆಸರಿಸಿದ್ದೆವು- ಧಾರ್ಮಿಕ ಸಂಶೋಧನೆ 
ಮತ್ತು ತರಬೇತಿಯ ಕಾರ್ಯಗಳಿಗಾಗಿ ಒಂದು ಸಂಸ್ಥೆಯನ್ನು ಪ್ರಾರ೦ಭಿಸಬೇಕೆ೦ದೂ ನಮ್ಮೊಳಗೆ 
ತೀರ್ಮಾನವಾಯಿತು. ನಾನು ಅಲ್ಲಿ ಬರಿದು ನೆಲೆಸಿದ ಮೇಲೆ ಅವರು ಪ್ರತಿ ವರ್ಷ ಕೆಲವು 
`ತಿ೦ಗಳು ಬಂದು ಅಲ್ಲಿ ವಾಸ ಹೂಡುವುದಾಗಿ ವಾಗ್ದಾನ ಮಾಡಿದರು. ಈ ಅಕರ್ಷಣೆಯಿಂದಾಗಿ 
ನಾನು'ತಕ್ಷಣ'ಅವರ ಅಭಿಪ್ರಾಯವನ್ನು ಅಂಗೀಕರಿಸಿದೆ. ನಾನು ಹೈದರಾಬಾದಿಗೆ ಮರಳಿದವನೇ 


40 ಸೈಯದ್‌ ಮೌದೂದಿ ಒಂದು ಪರಿಚಯ 


ವಲಸೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡತೊಡಗಿದೆ.” 
(ಚಟ್ಟಾನ್‌; ಎಪ್ರಿಲ್‌ 2, 1950; ಸಯ್ಕಾರ ಮಾಸಿಕ: ಮೇ, 1963) 

ಆರು ತಿ೦ಗಳ ಬಳಿಕ ಸೈಯದ್‌ ಮೌದೂದಿಯವರು 'ದಾರುಲ್‌ ಇಸ್ಲಾಮ್‌'ಗೆ ಪ್ರಯಾಣ 
ಬೆಳೆಸಿದರು. ಒಂದೇ ತಿಂಗಳ ಬಳಿಕ ಅಂದರೆ 1938 ಎಪ್ರಿಲ್‌ 21ರಂದು ಮಹಾ ಕವಿ 
ಇಕ್ಬಾಲರ ನಿಧನ ವಾರ್ತೆಯು ಅವರಿಗೆ ತಲುಪಿತು. ಆ ದುಃಖದ ಘಟನೆಯನ್ನು ಕುರಿತು ಅವರು 
ಈ ರೀತಿ ಉಲ್ಲೇಖಿಸಿರುವರು: | 

"ನಾನು ಭರವಸೆಯಿಟ್ಟಿದ್ದ ಅತೀ ದೊಡ್ಡ ಭೌತಿಕ ಆಸರೆಯು ಇಕ್ಬಾಲರ ನೆರವಾಗಿತ್ತು. 
ಅದೂ ಇಲ್ಲಿ ತಲಪೆತ್ತಲೇ ನನ್ನಿಂದ ಕಸಿಯಲ್ಪಟ್ಟಿತು. ಜೊತೆಗೂಡಿ ಮಾಡಬೇಕಾದ ಕಾಯಕವನ್ನು . 
ತನ್ನ ಸಹಕಾರ್ಯಕರ್ತನಿಗೆ ವಹಿಸಿಕೊಟ್ಟು ಅಲ್ಲಾಮಾ ಇಕ್ಬಾಲ್‌ ಇಹಲೋಕಕ್ಕೆ ವಿದಾಯ 
ಹೇಳಿದರು". 


ದಾರುಲ್‌ ಇಸ್ಲಾಮ್‌ 


ಹೈದರಾಬಾದಿನಲ್ಲಿ ಹತ್ತು ವರ್ಷಗಳ ಕಾಲ ಸಂದೇಶ ಪ್ರಚಾರ ಚಟುವಟಿಕೆಗಳನ್ನು 
ನಡೆಸಿದರೂ ಆಶಾದಾಯಕವಾದ ಪ್ರತಿಕ್ರಿಯೆಯೇನೂ ಕ೦ಡು ಬಂದಿರಲಿಲ್ಲ. 5-6 ತಿಂಗಳುಗಳ 
ಸಿದ್ಧತೆಯ ಬಳಿಕ 1938ರ ಮಾರ್ಚ್‌ 18ರಂದು ಮೌದೂದಿ ತಮ್ಮ ಕುಟುಂಬ ಸಮೇತ 
'ದಾರುಲ್‌ ಇಸ್ಲಾಮ್‌'ಗೆ ತಲಪಿದರು. 

ಹೈದರಾಬಾದಿನಿ೦ದ 'ದಾರುಲ್‌ ಇಸ್ಲಾಮ್‌'ಗೆ ವಲಸೆ ಹೋದ ಕಾರಣ ಎರಡು ತಿ೦ಗಳ 
ಮಟ್ಟಿಗೆ 'ತರ್ಜುಮಾನುಲ್‌ ಕುರ್‌ಆನ್‌' ಪ್ರಕಟವಾಗಲಿಲ್ಲ. ವಾಚಕರು ದಾರುಲ್‌ ಇಸ್ಲಾಮ್‌ 
ಯೋಜನೆಯ ಬಗ್ಗೆ ತಿಳಿಯಲು ಕಾತರರಾಗಿದ್ದರು. ವಾಚಕರ ಪತ್ರಗಳು ಕಚೇರಿಯಲ್ಲಿ ರಾಶಿ 
ಬಿದ್ದಿದ್ದುವು. 

ಇಸ್ಲಾಮೊ ಜೀವನದ ಒಂದು ಕಾರ್ಯರೂಪವನ್ನು ಜಗತ್ತಿಗೆ ತೋರಿಸಿ ಕೊಡುವುದು 
ದಾರುಲ್‌ ಇಸ್ಲಾಮಿನ ಉದ್ದೇಶವಾಗಿತ್ತು. ಇದು ಇಸ್ಲಾಮೂ ನವೋತ್ಥಾನದ ಪ್ರಥಮ 
ಹೆಜ್ಜೆಯಾಗಿತ್ತು. ಇದು ಯಶಸ್ವಿಯಾದರೆ ಮುಂದಿನ ಘಟ್ಟಕ್ಕೆ ಸಾಗಲು ಸೈಯದ್‌ ಮೌದೂದಿ 
ಮತ್ತು ಸಂಗಡಿಗರು ಸಿದ್ಧರಾಗಿದ್ದರು. ಒಂದು ಇಸ್ಲಾಮಿ ಆಂದೋಲನದ ರೂಪೀಕರಣದ 
ಮುನ್ನುಡಿ ಎಂಬ ನೆಲೆಯಲ್ಲಿ 'ದಾರುಲ್‌ ಇಸ್ಲಾಮ್‌ ಸಮಿತಿ' ಎಂಬ ಒಂದು ಸಮಿತಿಯನ್ನು 
ಅವರು ರಚಿಸಿದರು. ಅದನ್ನು ಸೈಯದ್‌ ಮೌದೂದಿಯವರು 'ತರ್ಜುಮಾನುಲ್‌ ಕುರ್‌ಆನ್‌'ನಲ್ಲಿ 
ಈ ರೀತಿ ಘೋಷಿಸಿದರು: 

“ಸರಿಯಾದ ಇಸ್ಲಾವೂ ತತ್ವಗಳ ಬುನಾದಿಯಲ್ಲಿ ಶಕ್ತಿಶಾಲಿಯಾದ ಒಂದು ರಚನಾತ್ಮಕ 
ಆಂದೋಲನವನ್ನು ನಾವು ಆರಂಭಿಸಬೇಕಾಗಿದೆ. ಪ್ರಚಾರಕ್ಕಿಂತಲೂ ಸುಭದ್ರತೆಗೆ ನಾವು ಹೆಚ್ಚಿನ 
ಮಹತ್ವ ನೀಡಬೇಕು. ನಮಗೆ ಬೆಂಕಿ ಉರಿಸಬೇಕಾಗಿದೆ. ಏಕೆಂದರೆ ಶಾಖವಿಲ್ಲದ ಜೀವನ 


ಶಾರುಲ್‌ ಇಸ್ಲಾಮ್‌ 41 


ಒಂದು ಜೀವನವೇ ಅಲ್ಲ. ಅಗತ್ಯಕ್ಕೆ ತಕ್ಕಂತೆ ಶಾಖವನ್ನು ವೃದ್ಧಿಸುವ ಮತ್ತು ಕುಗ್ಗಿಸುವ 
ಶಕ್ತಿಯುಳ್ಳ ಬೆಂಕಿ ನಮಗೆ ಬೇಕಾಗಿದೆ." 

ಆ ಬಳಿಕ ಅವರು 'ದಾರುಲ್‌ ಇಸ್ಲಾಮ್‌" ಸ್ಥಾಪನೆಯ ಉದ್ದೇಶವನ್ನು ಈ ರೀತಿ ವಿವರಿ 
ಸಿರುವರು: ಸ೦ಪೂರ್ಣ ಸನ್ಮನಸ್ಸಿನೊಂದಿಗೆ ಇಸ್ಲಾಮ ಸೇವೆಗೈಯುವ ವ್ಯಕ್ತಿಗಳನ್ನು ಒಂದು 
ಕೇಂದ್ರದಲ್ಲಿ ಒಟ್ಟುಗೂಡಿಸಿ ಅವರ ಸಂಘಟಿತ ಶಕ್ತಿಯಿಂದ 'ದಾರುಲ್‌ ಇಸ್ಲಾಮ್‌'ನಲ್ಲಿ 
ಪರಿಶುದ್ಧ ವಾದ ಇಸ್ಲಾಮೊ ವಾತಾವರಣವನ್ನು ಸೃಷ್ಟಿಸುವುದು, ಧರ್ಮಶಾಸ್ತ್ರದಲ್ಲಿ ಅಗಾಧ 
ಪಾಂಡಿತ್ಯ ಹೊಂದಿದವರಿಗೆ ' ಆಧುನಿಕ ವಿದ್ಯಾಭ್ಯಾಸದಲ್ಲಿ ಪರಿಣತಿ ನೀಡುವುದು, ಆಧುನಿಕ 
ವಿದ್ಯಾಭ್ಯಾಸ ಸಿದ್ದಿ. ಸಿದವರಿಗೆ ಅರಬೀ ಭಾಷೆಯ ಜ್ಞಾನವನ್ನೂ ಇಸ್ಲಾಮೂ ವಿದ್ಯಾಭ್ಯಾಸವನ್ನೂ 
ನೀಡುವುದು, ಜೀವನದ ವಿವಿಧ ರಂಗಗಳ ಬಗೆಗಿನ ಸಮಸ್ಯೆಗಳ ಕುರಿತು, ಇಸ್ಲಾಮಿ ಸಾಹಿತ್ಯವನ್ನು 
ರಚಿಸುವುದು, ತನ್ಮೂಲಕ ವಿಚಾರಕ್ರಾಂತಿಗೆ ಮಾರ್ಗವನ್ನು ಸುಗಮಗೊಳಿಸುವುದು, ಇನ್ನೊಂದೆಡೆ 
ಶುದ್ಧ ಸ್ವಭಾವದವರೂ ಸುದೃಢ ವಿಶ್ವಾಸಿಗಳೂ ನಿಸ್ವಾರ್ಥಿಗಳೂ ಸುಕೃತರೂ ಆದ 
ಕಾರ್ಯಕರ್ತರನ್ನು ಪೋಷಿಸಿ ಬೆಳೆಸುವುದು. 

'ದಾರುಲ್‌ ಇಸ್ಲಾಮ್‌'ನಲ್ಲಿ ಕೆಲವು ಕಾಲ ಇದ್ದು ತರಬೇತಿ ಗಳಿಸಲು ಮತ್ತು ಆ ಬಳಿಕ 
ತಮ್ಮ ಸ್ವಂತ ಪರಿಸರದಲ್ಲಿ ಹೋಗಿ ಇಸ್ಲಾಮೂ ಪ್ರಚಾರ ಕಾರ್ಯಕೈಗೊಳ್ಳಲು ಮುಸ್ಲಿಮ್‌ 
ಜನ ಸಾಮಾನ್ಯರಿಗೆ ಅವಕಾಶ ಕಲ್ಪಿಸಿ ಕೊಡುವುದು- ಇತ್ಯಾದಿ ಕಾರ್ಯವಿಧಾನಗಳನ್ನೊಳಗೊ೦ಡ 
ಒಂದು ಕಾರ್ಯಕ್ರಮವನ್ನು ಸೈಯದ್‌ ಮೌದೂದಿ ಸಿದ್ಧಗೊಳಿಸಿದ್ದರು. 

ಈ ಕಾರ್ಯಕ್ರಮವು 'ತರ್ಜುಮಾನುಲ್‌ ಕುರ್‌ಆನ್‌'ನ ಹಲವು ವಾಚಕರನ್ನು ಆಕರ್ಷಿ 
ಸಿತು. ಸುಮಾರು ನಲವತ್ತು ಮಂದಿ ಅದರಲ್ಲಿ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸಿದರು. 
ಅವರಿಗೆಲ್ಲಾ ಸೈಯದ್‌ ಮೌದೂದಿಯವರು ತಮ್ಮ ಕಾರ್ಯಕ್ರಮದ ರೂಪರೇಖೆಗಳನ್ನು 
ಕಳುಹಿಸಿಕೊಟ್ಟರು. 'ದಾರುಲ್‌ ಇಸ್ಲಾಮ್‌' ಕಾರ್ಯಕ್ರಮವನ್ನು ಕುರಿತು ಚಿ೦ತನೆ ನಡೆಸಲು 
ಮತ್ತು ಅದನ್ನು ಜಾರಿಗೊಳಿಸಲು 1938ನೇ ಅಕ್ಟೋಬರ್‌ 12ರಂದು ಒಂದು ಸಣ್ಣ ಸಭೆಯನ್ನು 
ಕರೆಯಲಾಯಿತು. ಅದರಲ್ಲಿ `ಆ ಗ್ರಾಮ ನಿವಾಸಿಗಳಲ್ಲದೆ 8 ಮಂದಿ ಹೊರಗಿನವರೂ 
ಭಾಗವಹಿಸಿದರು. "ಇದಾರಯೆ ದಾರುಲ್‌ ಇಸ್ಲಾಮ್‌"ನ ಉದ್ದೇಶ, ಕಾರ್ಯವಿಧಾನ ಮತ್ತು 
ನಿಯಮಾವಳಿಗಳ ಕುರಿತು ಸಭೆ ಚರ್ಚಿಸಿ ಅ೦ಗೀಕರಿಸಿತು. ತರುವಾಯ 5 ಮಂದಿ ಸಮಿತಿಯ 
ಸದಸ್ಯರಾಗಿ ಪ್ರಮಾಣ: ವಚನ ಸ್ವೀಕರಿಸಿದರು: 

1. ಸೈಯದ್‌ ಮೌದೂದಿ 
. ಸದ್ರುದ್ದೀನ್‌ ಇಸ್ಲಾಹೀ 
. ಅಬ್ದುಲ್‌ ಅರೀಯು್‌ ಶರ್ಕಿ 
. ಸೈಯದ್‌ ಮುಹಮ್ಮದ್‌ ಶಾ 
, ಮೇಸ್ತಿ ಮುಹಮ್ಮದ್‌ ಸಿದ್ದೀಕ್‌ 


ಲಾ ತ ಟಬು ಜಬ 


42 ಸೈಯದ್‌ ಮೌದೂದಿ ಒಂದು ಪರಿಚಯ 


ಸದಸ್ಮರ ಸಂಖ್ಯೆ 40 ಆದಾಗ ಖಾಯಂ ನಾಯಕನನ್ನು ಆರಿಸುವುದಾಗಿ 
ತೀರ್ಮಾನಿಸಲಾಯಿತು. ಆ ತನಕ ಹ೦ಗಾಮಿ ನಾಯಕರಾಗಿ ಸೈಯದ್‌ ಮೌದೂದಿಯವರು 
ಹೊಣೆಗಾರಿಕೆಯನ್ನು ವಹಿಸಬೇಕೆ೦ದೂ ತೀರ್ಮಾನಿಸಲಾಯಿತು. ಇದಾದ ಎರಡೋ ಮೂರೋ 
ತಿಂಗಳೊಳಗೆ ಸೈಯದ್‌ ಮೌದೂದಿ ಮತ್ತು ಸಂಗಾತಿಗಳಿಗೆ 'ದಾರುಲ್‌ ಇಸ್ಲಾಮ್‌' 
ತೊರೆಯಬೇಕಾಗಿ ಬಂತು. ಅಲ್ಲಿಂದ ಸೈಯದ್‌ ಮೌದೂದಿ ತಮ್ಮ ಸಂಗಾತಿಗಳ ಜೊತೆಗೂಡಿ 
ಲಾಹೋರಿಗೆ ವಲಸೆ ಹೋದರು. 


ಇಸ್ಲಾಮೂ ಪ್ರಾಧ್ಯಾಪಕ 

ದಾರುಲ್‌ ಇಸ್ಲಾಮಿನ ಸ್ಥಾಪನೆಯೊಂದಿಗೆ ಇಸ್ಲಾಮೂ ನವೋತ್ಪಾನದ ಪ್ರಥಮ ಹೆಜ್ಜೆ 
ಇರಿಸಿ ಆಗಿತ್ತು. ಲಾಹೋರಿಗೆ ಬ೦ದ ಕೂಡಲೇ ಮುಂದಿನ ಕಾರ್ಯಕ್ರಮಗಳು ಆರಂಭವಾದುವು. 
ಇದೇ ಕಾಲದಲ್ಲಿ ಸೈಯದ್‌ ಮೌದೂದಿಯವರು "ಮುಸಲ್ಮಾನ್‌ ಔರ್‌ ಮೌಜೂದ ಸಿಯಾಸೀ 
ಕಶ್‌ಮಕಶ್‌" ಎ೦ಬ ಲೇಖನಮುಲೆಯ 2ನೇ ಭಾಗವನ್ನು ಪೂರ್ಣಗೊಳಿಸಿದ್ದರು. ರಮರಭಾನಿನಲ್ಲಿ 
ತರಾವೀಹ್‌ ನಮಾರ್‌ನ ಬಳಿಕ ಪ್ರಾತಃಕಾಲದ ತನಕ ಕುಳಿತು ಬರೆಯುತ್ತಾ ಆ ಪುಸ್ತಕವನ್ನು 
ಅವರು ಪೂರ್ಣಗೊಳಿಸಿದ್ದರು. 1930ರಿಂದ 1942ರ ವರೆಗೆ ಇದೇ ರೀತಿ ಅವರು ಕೆಲಸ 
ಮಾಡುತ್ತಿದ್ದರು. ನೆರವಿಗೆ ಯಾರೂ ಇರಲಿಲ್ಲ. ಈ ಆ೦ದೋಲನ ನಡೆಯಲಿ ನಡೆಯದಿರಲಿ 
ನನ್ನಿಂದಾಗುವುದನ್ನು ನಾನು ಮಾಡಿಯೇ ತೀರುತ್ತೇನೆ ಎಂಬುದೇ ಅವರ ದೃಢ ಸ೦ಕಲ್ಪವಾಗಿತ್ತು. 

ಸೈಯದ್‌ ಮೌದೂದಿಯವರು ಲಾಹೋರಿಗೆ ಬಂದು ನೆಲೆಸಿದ ವಿಷಯ ಲಾಹೋರಿನ 
'ಹಿಮಾಯತೆ ಇಸ್ಲಾಮ್‌' ಸಂಘದ ಕಾರ್ಯಕರ್ತರಿಗೆ ತಿಳಿದೊಡನೆ ಅವರಲ್ಲಿಗೆ ಬಂದು 
ಸಂಘದ ಅಶ್ರಯದಲ್ಲಿ ನಡೆಯುವ ಲಾಹೋರಿನ ಇಸ್ಲಾಮಿಯಾ ಕಾಲೇಜಿನಲ್ಲಿ ಇಸ್ಲಾಮೊ 
ವಿಷಯಗಳನ್ನು ಕಲಿಸಬೇಕೆಂದು ಬಿನ್ನವಿಸಿದರು. ಅವರ ಮನವಿಯ ಮೇರೆಗೆ ಸೈಯದ್‌ 
ಮೌದೂದಿಯವರು ಇಸ್ಲಾಮಿಯಾ ಕಾಲೇಜಿನ ಗೌರವ ಪ್ರೊಫೆಸರ್‌ ಆದರು. ತನ್ನ ಸೇವೆಗೆ 
ಯಾವುದೇ ಪ್ರತಿಫಲವನ್ನು ಪಡೆಯಲು ಅವರು ಸಮ್ಮತಿಸಲಿಲ್ಲ. ಕಾಲೇಜಿನ ಪ್ರಿನ್ಸಿಪಾಲರಾದ 
ಖ್ವಾಜಾ ದಿಲ್‌ ಮುಹಮ್ಮದ್‌ ಅವರು ತಮ್ಮ ವಾರ್ಷಿಕ ವರದಿ (1939)ಯಲ್ಲಿ ಈ ರೀತಿ 
ಬರೆದಿರುವರು: 

"ಕಾಲೇಜಿನಲ್ಲಿ ಮಹಾ ಗ್ರ೦ಥಕರ್ತರೂ ಸುಧಾರಕರೂ ಆದ ಮೌಲಾನಾ ಸೈಯದ್‌ 
ಅಬುಲ್‌ ಆಲಾ ಮೌದೂದಿಯವರನ್ನು ಇಸ್ಲಾಮಿ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ 
ನೇಮಕ ಮಾಡಲಾಗಿದೆ. ಅವರು ತಮ್ಮ ಸೇವೆಯನ್ನು ಕಾಲೇಜಿಗೆ ಉಚಿತವಾಗಿ ನೀಡುವ 
ಮೂಲಕ ದೊಡ್ಡ ತ್ಕಾಗ ಮನೋಭಾವವನ್ನು ಪ್ರಕಟಿಸಿದ್ದಾರೆ. ಅವರ ಈ ತ್ಕಾಗ ಮನೋಭಾವವನ್ನು 
ನಾವು ಮನಸಾರೆ ಗೌರವಿಸುತ್ತೇವೆ. ಅದಕ್ಕಾಗಿ ಅವರಿಗೆ ಕೃತಜ್ಞರಾಗಿದ್ದೇವೆ. ಈ ಶ್ರೇಷ್ಠ ಪಂಡಿತರೂ 
ಸುಪ್ರಸಿದ್ಧ ಸಂಶೋಧಕರೂ ಗ್ರ೦ಥಕರ್ತರೂ ನಾಳೆಯಿಂದ ಇಸ್ಲಾಮೊ ಅಧ್ಯಯನ ವಿಭಾಗದ 


| 


'ಇಸ್ಲಾವೂ ಪ್ರಾಧ್ಯಾಪಕ ``... - ಟಾ 43 


' ಮುಖ್ಯಸ್ಥರಾಗಿ ಕಾರ್ಯ. ನಿರ್ವಹಿಸು: ವರು. Hy 
''. ಸೈಯದ್‌ ಮೌದೂದಿಯವರು ಸುಮಾರು ದ ವರ್ಷ. ಈ ಹುದ್ದ ಯನ್ನು 
ನಿರ್ವಹಿಸಿದರು. ಅವರು ವಾರದಲ್ಲಿ ಮೂರು ದಿನ ಕಾಲೇಜಿಗೆ ಬಂದು ಬಂದು _ಪಾಠಾವಧಿ 
- ಲೆಕ್ಕ. ರ್‌ ಮಾಡುತ್ತಿದ್ದರು. ಮಲಿಕ್‌ ಗುಲಾಮ್‌ ಅಲೀ ಅವರು ಉಲ್ಲೇ ಖಿಸಿರುವಂತೆ ಕಾಲೇಜಿನ 
ಎಲ್ಲ" ವಿದ್ಯಾರ್ಥಿಗಳೂ ಅವರ ಉಪನ್ಶಾಸಗಳಲ್ಲಿ ಭಾಗವಹಿಸು. ತ್ತಿ ದ್ದರು. ಕಾಲೇಜಿನ 
ಸಭಾಂಗಣವಾದ ಹಬೀಬಿಯಾ' ಹಾಲ್‌ನಲ್ಲಿ ನಡೆಯುತ್ತಿದ್ದ ಈ LG 
ಧ್ವನಿವರ್ಧಕವನ್ನು ಅಳವಡಿಸಲಾಗುತ್ತಿತ್ತು. ಕ 
ಈ ಕಾಲದಲ್ಲಿ ಹ ಲವು. ವಿದ್ಯಾ, ಸಂಸ್ಥೆಗಳ ಮುಸಾ ಮೇರೆಗೆ ಸೆ 
ಮೌದೂದಿಯವರು ಅಲ್ಲಿಗೆ ಹೆ ಹೋಗಿ ಉಪನ್ಮಾಸಗಳನ್ನು ನೀಡುತ್ತಿದ್ದರು. ಈ ಭಾಷ ಜತ 
ಅನಂತರ ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡುವು. ಆ ಪೈಕಿ ಲಾಹೋರ್‌ .ಟೌನ್‌' ಹಾಲಿನ 
ಭಾಷಣ (13 ಎಪ್ರಿಲ್‌ 1939) 'ಜಿಹಾದ್‌ ಫೀಸಬೀಲಿಲ್ಲಾಹ್‌' (ದೇವ ಮಾರ್ಗದ ಸಮರ), 
ಅದೇ ವರ್ಷ ಅಕ್ಟೋಬರ್‌ನಲ್ಲಿ ಅಖಿಲ ಕಾಲೇಜ್‌ ವಿದ್ಯಾರ್ಥಿ ಸಂಘದ. ಆಶ್ರಯದಲ್ಲಿ ನಡೆದ 
ಸಮ್ಮೇಳನದಲ್ಲಿ ಮಾಡಿದ. ಭಾಷಣ 'ಇಸ್ಲಾಮ್‌ ಕಾ ನರುರಿಯೆ ಸಿಯಾಸಿ' (ಇಸ್ಲಾಮಿನ 
ರಾಜಕೀಯ ಸಿದ್ಧಾ೦ತ), 1940ರ ಸೆಪ್ಟೆ೦ಬರ್‌ 12ರ೦ದು ಅಲೀಘಡ್‌ ಯುನಿವರ್ಸಿಟಿಯಲ್ಲಿ 
ಮಾಡಿದ. ಭಾಷಣ 'ಇಸ್ಲಾಮೂ ಹುಕೂ ಮತ್‌ ಕಿಸ್‌ ತರಹ್‌ ಕಾಯಿಮ್‌ ಹೋ ತೀ ಹ್ನೆ' 
. (ಇಸ್ಲಾಮೂ ಅಡಳಿತ ವೈವಸ್ಥೆ ಹೇಗೆ .ಸ್ಥಾಪನೆಗೊಳ್ಳುತ್ತದೆ?), ಮುಂದಿನ ವರ್ಷ ಅಲ್ಲೀ ಯೇ 
` ಮಾಡಿದ ಭಾಷಣ 'ಇನ್‌ಸಾನ್‌ ಕಾ ಮಆಶೀ ಮಸ್‌ಅಲ ಔರ್‌ ಉಸ್‌ಕಾ ಇಸ್ಲಾಮೂ ಹಲ್‌' 
(ಮನುಷ್ಯನ ಆರ್ಥಿಕ ಸಮಸ್ಯೆ ಮತ್ತು ಅದರ ಇಸ್ಲಾಮಿ ಪರಿಹಾರ),1940ರ ಡಿಸೆಂಬರ್‌ನಲ್ಲಿ 
ದಾರುಲ್‌ ಉಲೂಮ್‌ ನದ್ವ ಸ ಉಲೆಮಾ ಮತ್ತು ಲಕ್ನೋ ವಾರ್ಸಿಟಿಯ ವಿದ್ಯಾ ದ್ಯಾರ್ಥಿಗಳು 
ಏರ್ಪಡಿಸಿದ, ಬತಾ ಪ್ರಖ್ಯಾತ ಕುರ್‌ಆನ್‌ ವ್ಯಾಖ್ಯಾನಕಾರರಾದ ಮೌಲಾನಾ ಅಬ್ದುಲ್‌ 
ಮಾಜಿದ್‌ ದರ್ಯಬಾದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾಡಿದ ಭಾಷಣ 
'ನಯಾ ನಿರಭಾಮೆ ತಾಲೀಮ್‌' (ನವೀನ ವಿದ್ಯಾಭ್ಯಾಸ ಪದ್ಧತಿ) ಪ್ರಮುಖವಾಗಿವೆ. ಅವರ 
ಅನೇಕ ಭಾಷಣಗಳು ರೇಡಿಯೋ aE ಪ್ರಸಾರವಾದುವು. 1941ರ ಫೆಬ್ರವರಿ 
23ರಂದು `ಪೇತಾವರಿನ ಇಸ್ಲಾಮಿಯಾ 'ಕಾಲೇಜಿನಲ್ಲಿ 'ಇಸ್ಲಾಮ್‌ ಔರ್‌ ಜಾಹಿಲಿಯ್ಯತ್‌' 
(ಇಸ್ಲಾಮ್‌ ಮತ್ತು ಅಜ್ಞಾನ) ಎಂಬ ವಿಷಯದಲ್ಲಿ ಮಾಡಿದ ಭಾಷಣವೂ ಉಲ್ಲೇಖಾರ್ಹವಾಗಿದೆ. 


ನಮೋತ್ಥಾನ ಕಾರ್ಯ ಹೇಗೆ? 
ಇಸ್ಲಾಮೊ ಇತಿಹಾಸದಲ್ಲಿ ಹಲವು ಸುಧಾರಕರೂ ನವೋತ್ನಾನವಾಹಕರೂ ಆಗಿ 


ಹೋಗಿದ್ದಾರೆ. ಅವರನ್ನು 'ಮುಜದ್ದಿದ್‌' ಎಂದು ಹೇಳಲಾಗುತ್ತದೆ: ಕಾಲಕ್ರಮೇಣ ಇಸ್ಲಾಮಿನಲ್ಲಿ 
ನುಸುಳಿ ಬಂದಿರುವ ಇಸ್ಲಾಮೇತರ ತತ್ವ ಸಿದ್ಧಾಂತಗಳನ್ನು ಅಳಿಸುವುದು ಹಾಗೂ ಧರ್ಮದಿಂದ 


4. i ಸೈಯದ್‌ ಮೌದೂದಿ ಒಂದು ಪರಿಚಯ 


ಬೇರ್ಪಡಿಸಲ್ಪಟ್ಟ ಇಸ್ಲಾಮೂ ತತ್ಯೆಗಳೆ ಪುನಸ್ಥಾಪನೆ ಮಾಡುವುದು ಆ ಮಹಾನುಭಾವರುಗಳ 
ಕಾರ್ಯವಾಗಿತ್ತು. ಶಾಃ ವಲಿಯುಲ್ಲಾಹ್‌ ದೆಹಲವಿ (ಕ್ರಿ.ಶ. 1703-1763) ಈ ಪೈಕಿ ಓರ್ವ 
'ಮುಜದ್ದಿದ್‌' ಎಂದು ಪರಿಗಣಿಸಲ್ಪಡುತ್ತಾರೆ. ಲಕ್ನೋದಿ೦ದ 'ಅಲ್‌ ಫುರ್ಕಾನ್‌' ಎಂಬ 
ಒಂದು ಉರ್ದು ಮಾಸಪತ್ರಿಕೆ ಹೊರಡುತ್ತದೆ. ಮೌ| ಮುಹಮ್ಮದ್‌ ಮಂರುೂರ್‌ ನೂಮಾನಿ 
ಅದರ ಸಂಪಾದಕರು. ಅದು ಶಾಃ ವಲೀಯುಲ್ಲಾಹ್‌ರವರ ಬಗ್ಗೆ ಒಂದು ವಿಶೇಷಾಂಕ 
ಹೊರಡಿಸಿತು. ಅದರಲ್ಲಿ ಸೈಯದ್‌ ಮೌದೂದಿಯವರ ಒಂದು ಸುದೀರ್ಫ್ಥ ಲೇಖನವಿತ್ತು. 
ಅದನ್ನು ಅನಂತರ 'ತಜ್‌ದೀದ್‌ವ' ಅಹ್‌ಯಾಯೆದೀನ್‌' (ಧರ್ಮ ಸುಧಾರಣೆ ಮತ್ತು 
ನವೋತ್ಠಾನ) ಎಂಬ ಹೆಸರಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಲಾಯಿತು. 'ಮುಜದ್ದಿದ್‌'ಗಳ 
ವೈಶಿಷ್ಟ್ಯಗಳು. ಇಸ್ಲಾಮ್‌ ಮತ್ತು ಇಸ್ಲಾಮೇತರ ಸಿದ್ದಾಂತಗಳ ಸಂಘರ್ಷೆ ಎಂಬಿತ್ಯಾದಿ 
ವಿಷಯಗಳು ಅದರಲ್ಲಿ ಮುಖ್ಯವಾಗಿ ಪ್ರಸ್ತಾಪಿಸಲ್ಪಟ್ಟಿವೆ. ನವೋತ್ವಾನವಾಹಕರ ಜೀವನ 
ಚರಿತ್ರೆಯನ್ನು ಸಂಕ್ಸಿಷ್ತವಾಗಿಯೂ ಶಾಃ ವಲೀಯುಲ್ಲಾಹ್‌ ದೆಹಲವಿಯವರ ಚರಿತ್ರೆಯನ್ನು 
ಸ್ವಲ್ಪ ವಿಸ್ತಾರವಾಗಿಯೂ ಅದರಲ್ಲಿ ವಿವರಿಸಲಾಗಿದೆ. ಕೊನೆಯ ಕಾಲದಲ್ಲಿ ಬರುವರೆಂದು 
ನಿರೀಕ್ಷಿಸಲ್ಪಡುವ ಇಮಾಮ್‌ ಮೆಹ್ಡಿಯವರ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನೂ 
ಅವರು ಅದರಲ್ಲಿ ವಿವರಿಸಿದ್ದಾರೆ. ಇಮಾಮ್‌ ಮೆಹ್ಲಿಯವರ ಆಗಮನವನ್ನು ಅವರು ಅದರಲ್ಲಿ 
ಸಮರ್ಥಿಸಿದ್ದಾರೆ. ಮೆಹ್ಹಿ ಎ೦ಬುದು ಕಟ್ಟುಕಥೆ ಎಂಬ ಪ್ರಾಚೀನ ಮತ್ತು ಅರ್ವಾಚೀನರಾದ 
ಕೆಲವು ಮುಸ್ಲಿಮ್‌ ವಿದ್ವಾಂಸರ ವಾದವನ್ನು ಸೈಯದ್‌ ಮೌದೂದಿಯವರು ತಮ್ಮ ಗ್ರಂಥದಲ್ಲಿ 
ಬಲವಾಗಿ ನಿರಾಕರಿಸಿದ್ದಾರೆ. ಆದರೆ ಇಮಾಮ್‌ ಮೆಹ್ಲಿಯವರ ಬಗ್ಗೆ ಜನಮನಗಳಲ್ಲಿ ಮನೆ 
ಮಾಡಿರುವ ತಪ್ಪೆ ಕಲ್ಪನೆಗಳನ್ನೂ ಅಂಧ ವಿಶ್ವಾಸಗಳನ್ನೂ ತಿದ್ದಲು ಅವರು ಅದರಲ್ಲಿ 
ಪ್ರಯತ್ನಿಸಿದ್ದಾರೆ. ಗ್ರಂಥಕರ್ತರ ದೃಷ್ಟಿಯಲ್ಲಿ ಇಮಾಮ್‌ ಮೆಹ್ಹಿಯವರು ಓರ್ವ ಸಮರ್ಥ 
ಮತ್ತು ಸತ್ಯಸಂಧ ನಾಯಕರಾಗಿದ್ದು ಸಂಪೂರ್ಣ ನವೋತ್ತಾನದ ವಾಹಕರಾಗಿರುವರು. 

ಧರ್ಮದ ನವೋತ್ಥಾನ ಕಾರ್ಯದ ಶೈಲಿಯನ್ನು ಬರೆದು ಸೈಯದ್‌ ಮೌದೂದಿಯವರು 
ಈ ಕಾರ್ಯದಲ್ಲಿ ನಿರತರಾಗುವವರಿಗೆ ಒಂದು ಉತ್ತಮ ಮಾನದಂಡವನ್ನೂ 
ಮಾರ್ಗದರ್ಶನವನ್ನೂ ಒದಗಿಸಿ ಕೊಟ್ಟರು. ಓರ್ವ ನವೋತ್ಥಾನವಾಹಕನ ಹೊಣೆಗಾರಿಕೆಗಳನ್ನು. 
ಅವರು ಈ ರೀತಿ ವಿವರಿಸಿರುವರು: 


ತನ್ನ ಪರಿಸರದ ಪರಿಸ್ಥಿತಿಯ ಸಮಗ್ರ ಅಧ್ಯಯನ ನಡೆಸುವುದು, ಇಸ್ಲಾಮೇತರ 
ವಿಚಾರಗಳು ಎಷ್ಟರ ಮಟ್ಟಿಗೆ ನುಸುಳಿಕೊಂಡಿವೆ, ಅವು ಯಾವ ಮಾರ್ಗಗಳಿಂದ 
ನುಸುಳಿ ಬಂದಿವೆ, ಅದರ ಬೇರುಗಳು ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ವಿಸ್ತರಿಸಿವೆ ಮತ್ತು ಇಸ್ಲಾಮ್‌ 
ಈಗ ಯಾವ ಸ್ಥಿತಿಯಲ್ಲಿದೆ ಎಂಬುವರ ಬಗ್ಗೆ ಸರಿಯಾದ ಅಧ್ಯಯನ ನಡೆಸುವುದು. 


1) 
@ 


ನವೋತ್ಥಾನ ಕಾರ್ಯ ಹೇಗೆ? 45 


2. ಸುಧಾರಣೆಯ ನಿರ್ಧಾರ 

ಈಗ ಇಸ್ಲಾಮೇತರ ವಿಚಾರಗಳ ಪ್ರಭಾವ ಕುಸಿಯಲು ಮತ್ತು ಸಾಮೂಹಿಕ ಜೀವನದಲ್ಲಿ 
ಇಸ್ಲಾಮಿಗೆ ಪ್ರಭಾವ ಬೀರುವ ಅವಕಾಶ ಮಾಡಿ ಕೊಡಲು ಎಲ್ಲೆಲ್ಲಿ ಪ್ರಹಾರ ನಡೆಸಬೇಕಾದ 
ಅಗತ್ಯವಿದೆ ಎಂಬುದನ್ನು ನಿರ್ಧರಿಸುವುದು. ` 


3. ತನ್ನ ಸೀಮೆಯನ್ನು ನಿಗದಿ ಪಡಿಸುವುದು 

ತನ್ನ ಬಗ್ಗೆ ಸರಿಯಾದ ಅವಲೋಕನ ನಡೆಸಿ ತಾನು ಎಷ್ಟರ ಮಟ್ಟಿಗೆ ಸಮರ್ಥನಾಗಿದ್ದೇನೆ 
ಮತ್ತು .ಯಾವ ಮಾರ್ಗದಿಂದ ಸುಧಾರಣೆ ಮಾಡಲು ಶಕ್ತನಾಗಿದ್ದೇನೆ ಎಂಬುದನ್ನು 
ನಿಗದಿಪಡಿಸುವುದು. 
4, ವಿಚಾರ ಕ್ರಾಂತಿಗೆ ಪ್ರಯತ್ನ 

ಜನರ ಚಿಂತನಾ ಶೈಲಿಯನ್ನು ಬದಲಿಸುವುದು. ವಿಶ್ವಾಸ ಶ್ರದ್ಧೆಗಳನ್ನು ಮತ್ತು ನೈತಿಕ 

` ದೃಷ್ಟಿಕೋನವನ್ನೂ ಇಸ್ಲಾಮಿನ ಆಧಾರದಲ್ಲಿ ಪರಿಷ್ಕರಿಸುವುದು, ಶಿಕ್ಷಣ ತರಬೇತಿಯ 

ಪದ್ಧತಿಯನ್ನು ಬದಲಾಯಿಸುವುದು, ಇಸ್ಲಾಮೂ ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸುವುದು. 
ಒಟ್ಟಿನಲ್ಲಿ ಇಸ್ಲಾಮೂ ದೃಷ್ಟಿಕೋನವನ್ನು ಪುನರುತ್ಹಾನಗೊಳಿಸುವುದು. 
5, ಆಚಾರ ಕ್ರಾ೦ತಿ. 

ಮೂಡನಂಬಿಕೆಗಳನ್ನೂ ಕಟ್ಟುಪಾಡುಗಳನ್ನೂ ಅಳಿಸುವುದು, ನೈತಿಕ ಉತ್ಥಾನ 
ಮಾಡುವುದು, ಇಸ್ಲಾಮೂ ಧರ್ಮಶಾಸ್ತ್ರ (ಶರೀಅತ್‌)ದಂತೆ ನಡೆಯುವ ಬಗ್ಗೆ ಜನರಲ್ಲಿ 
ಕಾಳಜಿಯು೦ಟು ಮಾಡುವುದು ಮತ್ತು ಇಸ್ಲಾಮೂ ಶೈಲಿಯಲ್ಲಿ ಜನರ ನಾಯಕತ್ವ 
ವಹಿಸಬಲ್ಲಂತಹ ವ್ಯಕ್ತಿಗಳನ್ನು ಸಿದ್ಧಗೊಳಿಸುವುದು. 
6. ಧರ್ಮದಲ್ಲಿ ಸಂಶೋಧನೆ 

ಧರ್ಮದ ಮೂಲ ಸಿದ್ಧಾಂತವನ್ನು ತಿಳಿಯುವುದು, ಕಾಲದ ಸಾಂಸ್ಕೃತಿಕ ಸ್ಥಿತಿಗತಿಗಳ 
ಮತ್ತು ನಾಗರಿಕತೆಯ ಬೆಳವಣಿಗೆಗಳ ಬಗ್ಗೆ ಇಸ್ಲಾವೂ ವೃಷ್ಟಿಕೋನೆದಿಂದ ಅಧ್ಯಯನ ನಡೆಸುವುದು 
ಹಾಗೂ ಧರ್ಮಶಾಸ್ತ್ರದ ಸ್ಫೂರ್ತಿಯನ್ನು ಉಳಿಸಿಕೊ೦ಡು ಅದರ ಉದ್ದೇಶಗಳನ್ನು ಈಡೇರಿಸುತ್ತಾ 
ಸಾಂಸ್ಕೃತಿಕ ಪ್ರಗತಿಯಲ್ಲಿ ಇಸ್ಲಾಮ್‌ ಲೋಕಕ್ಕೆ ಮಾರ್ಗದರ್ಶನವಾಗುವಂತೆ ಯಾವ ರೀತಿಯ 
ಮಾರ್ಪಾಡುಗಳನ್ನು ಮಾಡಬಹುದೆಂಬುದನ್ನು ನಿರ್ಣಯಿಸುವುದು. 
7. ರಕ್ಷಣಾ ಪರಿಶ್ರಮ 

ಇಸ್ಲಾಮನ್ನು ದಮನಿಸಲು ಮತ್ತು ಅಳಿಸಲು ಪ್ರಯತ್ನಿಸುವ ರಾಜಕೀಯ 
ವ್ಯವಸ್ಥೆಯೊಂದಿಗೆ ಹೋರಾಡುವುದು. ಅದರ ಪ್ರಭಾವವನ್ನು ಅಳಿಸಿ ಇಸ್ಲಾಮ್‌ಗೆ ಅಭಿವೃದ್ಧಿ 


46 ಜಃ ಸೈಯದ್‌ ಮೌದೂದಿ ಒಂದೆ ಪರಿಚಯ . 


ಹೊಂದುವ ಮಾರ್ಗಗಳನ್ನು ಸೂಚಿಸುವು 


8. ಇಪ್ಲಾವಮೊ ವ್ಯವಸ್ಥೆಯ ನವೋಶ್ಥಾನ್ನ 


ಇಸ್ಲಾಮೇತರ ಶಕ್ತಿಗಳಿಂದ ಅಧಿಕಾರವನ್ನು ಕಸಿಯುವುದು ಮತ್ತು ಆಮೂಲಾಗ್ರವಾಗಿ 
ಹಾಗೂ ಇಸ್ಲಾಮೂ ಖಿಲಾಘತಿಗೆ ಅನುಗುಣವಾಗಿ ಅದನ್ನು ಪ್ರನರ್ರಚಿಸುವುದು.. *- : 


9. ವಿಶ್ವವ್ಯಾಪೀ ಕ್ರಾಂತಿಯ ಪ್ರಯತ್ನ. --, - ನ 


ಒ೦ದೇ ದೇಶದಲ್ಲಿ ಅಥವಾ ಮೊದಲೇ ಮುಸ್ಲಿಮರು ವಾಸವಾಗಿರುವ ದೇಶಗಳಲ್ಲಿ 
ಇಸ್ಲಾವೂ ಕ್ರಾಂತಿ ಸಾಧಿಸಿ ಸಂತೃಪ್ರನಾಗದಿರುವುದು. ಒಂದು ವಿಶ್ವವ್ಕಾಪೀ ಆಂದೋಲನವನ್ನು 
ಹೂಡಿ ಇಸ್ಲಾಮಿನ ಸುಧಾರಣಾತ್ಮಕ ಮತ್ತು ಕ್ರಾಂತಿಕಾರಿ ಸಂದೇಶವನ್ನು ಎಲ್ಲ ಮನುಷ್ಯರಿಗೂ 
ತಲುಪಿಸುವುದು. ಅದನ್ನು ಜಗತ್ತಿನ ಶಕ್ತಿಶಾಲಿ ಸಂಸ್ಕೃತಿಯಾಗಿ ಮಾರ್ಪಡಿಸುವುದು. ಜಗತ್ತಿನ 
ಆಡಳಿತ ವ್ಯವಸ್ಥೆಯಲ್ಲಿ ಇಸ್ಲಾಮ್‌ ಬಯಸುವ ಕ್ರಾಂತಿಯನ್ನು ತರುವುದು ಮತ್ತು ಮಾನವ 
ಕುಲದ ನೈತಿಕ, ವೈಚಾರಿಕ, ರಾಜಕೀಯ, "ನಾಯಕತ್ವವು ಇಸ್ಲಾ ಮಿನ ಕೈಯಲ್ಲಿ ಬರುವಂತೆ . 
ಪ್ರಯತ್ನಿಸುವುದು. 


ಉತ್ತಮ ಸ೦ಷ ಘಟನೆಯ ಅಗತ್ಯ ' 


ಎಪ್ರಿಲ್‌ 1941ರಲ್ಲಿ ಸೈಯದ್‌ ಮೌದೂದಿಯವರು 'ತರ್ಜುಮಾನುಲ್‌ 
ಕುರ್‌ಆನ್‌'ನಲ್ಲಿ "ಒಂದು ಉತ್ತಮ ಸಂಘಟನೆಯ ಲಗತ್ಕ' ಎಂಬ ಶೀರ್ಷಿಕೆಯಲ್ಲಿ ಒಂದು 
ಲೇಖನ ಬರೆದರು. ಅದರಲ್ಲಿ ಭವಿಷ್ಯದ ಅಂಧಕಾರದಿಂದ ರಕ್ಷಣೆ: ಪಡೆಯಲು ಹಾಗೂ 
ಇಸ್ಲಾಮಿನ ಅನುಗ್ರಹಗಳನ್ನು ಸವಿಯಲು ಇಲ್ಲಿ ಒ೦ದು ಉತ್ತಮ ಸಿದ್ದಾಂತ ಮಾತ್ರ ಇದ್ದರೆ 
ಸಾಲದು. ಅದರ ಜೊತೆಗೆ ಒಂದು ಉತ್ತಮ ಸಂಘಟನೆ ಇರಬೇಕಾದುದು ಅನಿವಾರ್ಯವಾಗಿದೆ 
ಎಂದು ಪ್ರತಿಪಾದಿಸಿದರು. A 

ಪ್ರಸ್ತುತ ಸಂಘಟನೆಗೆ ಸೇರುವ ಸದಸ್ಕರಲ್ಲಿರಬೇಕಾದ ಗುಣ ವೈಶಿಷ್ಟ್ಯಗಳನ್ನೂ ಅವರು 
ಗ್ರಹಿಸಿದ್ದರು. "ಸುದೃಢವಾದ ವಿಶ್ವಾಸ ಅಚಂಚಲವಾದ ಮನೋಬಲ, ಅತ್ಯುತ್ತಮ ಕಾರ್ಯ 
ಕೌಶಲ್ಯಗಳು. ಇತ್ಯಾದಿ ಅವರಲ್ಲಿರಬೇಕು. ಏಕೆಂದರೆ ಈಗ ಅಸ್ತಿತ್ವದಲ್ಲಿರುವ ಸಾಂಸ್ಟ್ರತಿಕ,. 
ನಾಗರಿಕ, ರಾಜಕೀಯ ವ್ಯವಸ್ಥೆಗೆದುರು ಅವರು ಬಂಡಾಯ ಹೂಡಬೇಕಾಗಿದೆ. ಅದಕ್ಕಾಗಿ ಆ 
ವ್ಯವಸ್ಥೆ ಮತ್ತು ಅದರ ಅನುಯಾಯಿಗಳೊಂದಿಗೆ.ಸ೦ಬ೦ಧವನ್ನೇ ಕಡಿದು ಹಾಕಬೇಕಾದೀತು.: 
ಅದಕ್ಕೆ ಸಂಬಂಧಿಸಿದ ಲಾಭಗಳನ್ನೂ, ಆಶೆ-ಆಮಿಷಗಳನ್ನೂ ಸುಖ-ಸೌಭಾಗ್ಯಗಳನ್ನೂ 
ESSN ದುಷ್ಟ, ವ್ಯವಸ್ಥೆಯೊಂದರ ಅಧಿಪತ್ಯವನ್ನು ಕೊನೆಗೊಳಿಸಿ: ಉತ್ತಮ 
ವ್ಯವಸ್ಥೆಯನ್ನು ಸ್ಥಾಪಿಸುವಲ್ಲಿ ಸಂಕಷ್ಟಗಳನ್ನೂ ಅಪಾಯ-ಅನಾಹ ಹುತಗಳನ್ನೂ ಎದುರಿಸ 


ಉತ್ತಮ ಸಂಘಟನೆಯ ಅಗತ್ಯ 47 


ಬೇಕಾದೀತು. ಈ ಸತ್‌ಕ್ರಾ೦ತಿಯ ಮಾರ್ಗದಲ್ಲಿ ತಮ್ಮ ಧನವನ್ನೂ ಸಮಯವನ್ನೂ ಬೌದ್ದ ಕೆ 

ಮತ್ತು ಶಾರೀರಿಕವಾದ- ಎಲ್ಲ ರೀತಿಯ ಸಾಮರ್ಥ್ಯಗಳನ್ನೂ ಅದಕ್ಕಾಗಿ ವ್ಯಯಿಸಬೇಕಾದೀತು. 

ಸೆರೆವಾಸ ಗಡೀಪಾರು, ಸೊತ್ತು ವಿತ್ತಗಳ`ಹಾನಿ ಮಾತ್ರವಲ್ಲ ಬಂಧು-ಬಳೆಗದ ಜೀವ ಹಾನಿಯನ್ನೂ 

ಈ ಮಾರ್ಗದಲ್ಲಿ ಸಹಿಸಬೇಕಾದೀತು: ಸಂದರ್ಭ ಬಂದಾಗ ಜೀವವನ್ನೇ ಬಲಿ ನೀಡಬೇಕಾದೀತು. 

ಈ ಹಂತಗಳನ್ನು ದಾಟದೆ ಜಗತ್ತಿನಲ್ಲಿ ಯಾವ. ಕ್ರಾಂತಿಯೂ ಸಂಭವಿಸಿಲ್ಲ. ಮುಂದೆ 
- ಸ೦ಭವಿಸಲೂ ಸಾ ಸಾಧ್ಯವಿಲ್ಲ." ಕ 


ಸೈಯದ್‌ ಮೌದೂದಿಯವರ ಈ ಮಾತುಗಳು ಹೃದಯಗಳಲ್ಲಿ. ಇಸ್ಲಾಮೊ 
ಕ್ರಾಂತಿಯ ಕಿಡಿ ಹೊತ್ತಿಸಿದುವು. ತರುವಾಯ ಅವರು ತಮ್ಮ ಪತ್ರಿಕೆಯಲ್ಲಿ ಒ೦ದು ಜಾಹೀರಾತು 
ನೀಡಿದರು. ಪ್ರಸ್ತುತ ಸಿದ್ಧಾಂತವನ್ನು ಅಂಗೀಕರಿಸಿ ಅದರಂತೆ ಕಾರ್ಯವೆಸಗಲು ಯಾರು ಸಿದ್ಧ 
ರಿದ್ದಾರೋ ಅವರು ಬರೆದು ತಿಳಿಸಬೇಕು ಎಂದು ಅದರಲ್ಲಿ ಕೋರಲಾಗಿತ್ತು. ಗಣನೀಯ 
ಸಂಖ್ಯೆ ಯ ಜನರು ಅದಕ್ಕೆ ಉತ್ತರ. ಬರೆದು ತಾವು ತಮ್ಮ ಈ ತನಕದ:ಜೀವನ ವಿಧಾನವನ್ನು 
ತೊರೆಯಲು, ಇಸ್ಲಾಮ ಸಿದ್ಧಾ೦ತಗಳಿಗನುಗುಣವಾಗಿ ಒ೦ದು ಹೊಸ ಬದುಕನ್ನು ಆರ೦ಭಿಸಲು 
ಮತ್ತು ಇಸ್ಲಾಮೂ ಜೀವನ ವ್ಯವಸ್ಥೆಯನ್ನು ಸ್ಥಾಪಿಸುವ ಸಲುವಾಗಿ ಒಂದು ಆಂದೋಲನ 
" ಹೂಡ ಅದಕ್ಕಾಗಿ 'ತನು-ಮನ-ಧನಗಳ- ತ್ಯಾಗ ನೀಡಲು ಸಿದ್ಧರಿರುವೆವೆ೦ದು ತಿಳಿಸಿದರು. 
ಆದ್ದರಿಂದ ಅಂತಹ ಎಲ್ಲ ಜನರ ಒರದು ಸಭೆಯನ್ನು 1941 ಆಗಸ್ಟ್‌ 25ರಂದು ಲಾಹೋರಿನಲ್ಲಿ 
“ ಜರಗಿಸುವುದಾಗಿ ತೀರ್ಮಾನಿಸಲಾಯಿತು. ಅದರಲ್ಲಿ ಪ್ರಸ್ತುತ ಸಂಘಟನೆಯನ್ನು ಅಸ್ಪಿತ್ಯಕ್ಕೆ 
ತರುವುದಾಗಿಯೂ ತೀರ್ಮಾನಿಸಲಾಯಿತು. 

ಆ ಕಾಲದಲ್ಲಿ ಸೈಯದ್‌ ಮೌದೂದಿಯವರು ಲಾಹೋರಿನ `ಇಸ್ಲಾಮಿಯಾ ಪಾರ್ಕ್‌ 
ಎಂಬಲ್ಲಿ; ವಾಸವಾಗಿದ್ದರು. 'ತರ್ಜುಮಾನುಲ್‌ ಕುರ್‌ಆನ್‌'ನ ಪ್ರಕಾಶನಾಲಯವೂ ಅದುವೇ 
ಆಗಿತ್ತು. ಕಳೆದ ಒಂಬತ್ತು ವರ್ಷಗಳಿಂದ ಆ ಮಾಸ ಪತ್ರಿಕೆಯ ಮೂಲಕ ಸೈಯದ್‌ 
ಮೌದೂದಿಯವರು ಇಸ್ಲಾಮೂ ಸಂದೇಶವನ್ನು ದೇಶದ ಮೂಲೆ ಮೂಲೆಗೆ ತಲಪಿಸಿದ್ದರು. 
ಆ ಸಂದೇಶವನ್ನು ಮನಗಂಡು' `ಆ ಧರ್ಮದ ಸಂಸ್ಥಾಪನೆಯನ್ನು- ತಮ್ಮ ಜೀವನದ 
ಉದ್ದೇಶವೆ೦ಬುದನ್ನು ಅರಿತುಕೊಂಡವರು ದೇಶದ ಎಲ್ಲಾ ಭಾಗಗಳಲ್ಲಿಯೂ 
ಹರಡಿಕೊಂಡಿದ್ದರು: ಆ ಪೈಕಿ 75 ಮಂದಿ ಸೈಯದ್‌ ಮೌದೂದಿಯವರ ಆಹ್ವಾನದ ಮೇರೆಗೆ 
ಅಗಸ್ಟ್‌ 24ರ೦ದು ಲಾಹೋರಿನ ಇಸ್ಲಾಮಿಯಾ ಪಾರ್ಕ್‌ನಲ್ಲಿ ಬ೦ದು ಸೇರಿದರು. ಅಂದೇ 
bare: ಜಮಾಅತೆ ಇಸ್ಲಾಮಿಯ ಸಂವಿಧಾನ'' ಎಂಬ ಕರಡು ಪ್ರತಿಯನ್ನು 
ವಿತರಿಸಲಾಯಿತು. ಪ್ರತಿಯೊಬ್ಬರೂ ತಂತಮ್ಮ ಅಭಿಪ್ರಾಯವನ್ನೂ ಸಲಹೆಯನ್ನೂ ನಮೂದಿಸಲು ' 
ಪ್ರತಿಯೊಂದು ಪರಿಚ್ಛೇದದ ಮುಂದೆ ಖಾಲಿ ಸ್ಥಳವನ್ನು ಬಿಡಲಾಗಿತ್ತು. ಈ ಕರಡು ಸಂವಿಧಾನ 
ವನ್ನು ಸೈಯದ್‌ ಮೌದೂದಿಯವರ ಸಿದ್ಧಗೊಳಿಸಿದ್ದರು. ರಾತ್ರಿಯ ವೇಳೆ ಸಭಿಕರು ಈ 
ಕರಡಿನ ಬಗ್ಗೆ ವಿಚಾರ ವಿನಿಮಯ ನೆಡೆಸಿ ತಂತಮ್ಮಸಲಹೆಗಳನ್ನು. ಬರೆದಿಟ್ಟಿರು. 


48 ಸೈಯದ್‌ ಮೌದೂದಿ ಒ೦ದು ಪರಿಚಯ 
ಜಮಾಅತೆ ಇಸ್ಲಾಮೂಯ ಸ್ಥಾಪನೆ 


1941ರ ಆಗಸ್ಟ್‌ 26ರಂದು ಬೆಳಿಗ್ಗೆ ಗಂಟೆ 8ಕ್ಕೆ ಲಾಹೋರಿನ ಇಸ್ಲಾಮಿಯಾ 
ಪಾರ್ಕ್‌ನಲ್ಲಿದ್ದ 'ತರ್ಜುಮಾನುಲ್‌ ಕುರ್‌ಆನ್‌" ಕಚೇರಿಯಲ್ಲಿ ಒಂದು ಸಭೆ ಜರಗಿತು. 
ಅದರಲ್ಲಿ 75 ಮಂದಿ ಭಾಗವಹಿಸಿದ್ದರು. ಸೈಯದ್‌ ಮೌದೂದಿಯವರು ತಮ್ಮ ಪ್ರಾಸ್ತಾವಿಕ 
, ಭಾಷಣದಲ್ಲಿ ಇಸ್ಲಾಮಿ ಆಂದೋಲನದ ಹಿನ್ನೆಲೆಯನ್ನು ಈ ರೀತಿ ವಿವರಿಸಿದರು: 

"ಒಂದು ಕಾಲದಲ್ಲಿ ನಾನೂ ಓರ್ವ ಪರ೦ಪರಾಗತ ಧರ್ಮ ವಿಶ್ವಾಸಿಯಾಗಿದ್ದೆ. 
ವಂಶೀಯ ಧರ್ಮದ ಓರ್ವ ಅನುಯಾಯಿ. ಜ್ಞಾನೋದಯವಾದಾಗ ಈ ರೀತಿಯ ಧಾರ್ಮಿಕತೆ 
ಒಂಡು ನಿರರ್ಥಕ ವಿಷಯವೆಂದು ನನಗೆ ಮನವರಿಕೆಯಾಯಿತು. ನಾನು ಅಲ್ಲಾಹನ ಗ್ರಂಥ 
ಮತ್ತು ಪ್ರವಾದಿಚರ್ಯೆಯೆಡೆಗೆ ಮರಳಿದೆ. ಇಸ್ಲಾಮನ್ನು ಹೊಸತಾಗಿ ಅಧ್ಯಯನ ಮಾಡಿ 
ಅದರ ಮೇಲೆ ವಿಶ್ವಾಸವಿರಿಸಿದೆ. ಕ್ರಮೇಣ ಇಸ್ಲಾಮಿನ ಸಮಗ್ರ ಮತ್ತು ಪರಿಪೂರ್ಣ ಅಧ್ಯಯನ 
ನಡೆಸಲು ಪ್ರಯತ್ನಿಸಿದೆ. ಅಲ್ಲಾಹನು ಆ ಬಗ್ಗೆ ಮನಸ್ಸನ್ನು ತೃಪ್ತಿಪಡಿಸಿದ ಬಳಿಕ ನಾನು 
ವಿಶ್ವಾಸವಿರಿಸಿದ ತತ್ವದ ಕಡೆಗೆ ಜನರನ್ನು ಆಹ್ವಾನಿಸಲು ಪ್ರಾರಂಭಿಸಿದೆ. ಅದೇ ಉದ್ದೇಶಕ್ಕಾಗಿ 
'ತರ್ಜುಮಾಸುಲ್‌ ಕುರ್‌ಆನ್‌' ಜಾರಿಗೊಳಿಸಿದೆ. ಪ್ರಾರಂಭದ ಕೆಲವು ವರ್ಷಗಳು ಇಸ್ಲಾಮಿನ 
ಬಗೆಗಿರುವ ಗೊ೦ದಲಗಳನ್ನು ನಿವಾರಿಸಲು ಮತ್ತು ಇಸ್ಲಾಮಿನ ಒಂದು ಸ್ಪಷ್ಟ ಚಿತ್ರವನ್ನು 
ಜನತೆಯ ಮುಂದೆ ಇಡಲು ವಿನಿಯೋಗಿಸಿದೆ. ತರುವಾಯ ಇಸ್ಲಾಮನ್ನು ಒಂದು ಆಂದೋಲನದ 
ರೂಪದಲ್ಲಿ ಜಾರಿಗೆ ತರುವ ನಿಟ್ಟಿನ ಪ್ರಯತ್ನಗಳನ್ನು ಆರಂಭಿಸಿದೆ.” 

(ರೂದಾದೇ ಜಮಾಲತೆ ಇಸ್ಲಾಮೂ ಭಾಗ-1) 

ಒಂದು ವಾಸ್ತವಿಕತೆಯನ್ನು ಅವರು ಪ್ರಾರಂಭದಲ್ಲೇ ಒತ್ತಿ ಹೇಳಿದರು. ಪ್ರವಾದಿ(ಸ) 
ಅವರು ರೂಪಿಸಿದ ಸಂಘಟನೆಗೆ ಸೇರದವರು ಮುಸ್ಲಿಮರಾಗಿರುವುದಿಲ್ಲ. ಆದರೆ ನಾವು 
ಸ್ಥಾಪಿಸುವ ಸಂಘಟನೆಗೆ ಪ್ರವಾದಿ(ಸ) ಮತ್ತು ಅವರ ಅನುಯಾಯಿಗಳ ಸಂಘಟನೆಯ 
ಸ್ಥಾನಮಾನವಿಲ್ಲ. ಧರ್ಮದ ನವೋತ್ಸ್ಥಾನಕ್ಕೆ ಶ್ರಮಿಸುವ ಒಂದು ಸಂಘಟನೆ ಮಾತ್ರವಿದು. 
ಈ ಸಂಘಟನೆಗೆ ಸೇರಿದವರು ಮಾತ್ರವಲ್ಲ ಸೇರದವರೂ ಮುಸ್ಲಿಮರೇ ಆಗಿದ್ದಾರೆ. ಭವಿಷ್ಯದಲ್ಲಿ 
ಎದುರಾಗಬಹುದಾದ ಕೆಲವು ಅನಾಹುತಗಳನ್ನು ಸೈಯದ್‌ ಮೌದೂದಿಯವರು ತಮ್ಮ ಆ 
ಭಾಷಣದಲ್ಲಿ ಸೂಚಿಸುತ್ತಾ 'ಜಮಾಲತೆ ಇಸ್ಲಾಮೊ' ಎಂದೂ ಮುಸ್ಲಿಮರ ಒಂದು ಪ೦ಗಡವಾಗಿ 
ಮಾರ್ಪಡಬಾರದೆಂದೂ ಅಂತೆಯೇ ಅದರ ನಾಯಕನ ಬಗ್ಗೆ ಇಲ್ಲಸಲ್ಲದ ಮಹಿಮೆಗಳನ್ನು 
ಸೃಷ್ಟಿಸಿ ಹೇಳಬಾರದೆ೦ದೂ ಎಚ್ಚರಿಸಿದರು. ಜಮಾಅತೆ ಇಸ್ಲಾಮಿಯ ನಾಯಕ ಕೇವಲ ಈ 
ಸಂಘಟನೆಯ ನಾಯಕನೇ ಹೊರತು ಬೇರೆ ಯಾವುದೇ ಮಹಿಮೆ ಅಥವಾ ಧಾರ್ಮಿಕ ವೈಶಿಷ್ಟ 
ಅವನಿಗಿಲ್ಲವೆ೦ಬುದನ್ನೂ ಸ್ಪಷ್ಟಪಡಿಸಿದರು. 


ಜಮಾಲತೆ ಇಸ್ಲಾಮಿಗೆ ರೂಪ ನೀಡುವ ಮೊದಲೇ ಅದನ್ನು ಎಲ್ಲ ರೀತಿಯ 


ಮತ್ತೊಮ್ಮೆ ದಾರುಲ್‌ ಇಸ್ಲಾಮ್‌ ನಲ್ಲಿ 49 


` ಅಸಂತುಲಿತತೆ, ತೀವ್ರವಾದ ಮತ್ತು ಸಂಕುಚಿತವಾದಗಳಿಂದ ರಕ್ಷಿಸುವ ಸಲುವಾಗಿ ಸೂಕ್ತ 
ಮಾರ್ಗದರ್ಶನಗಳನ್ನು ಸೈಯದ್‌ ಮೌದೂದಿಯವರು ನೀಡಿದರು. ಅದೇ ರೀತಿ ಇಸ್ಲಾಮೂ 
ಉದ್ದೇಶಗಳಿ೦ದ ರೂಪ ತಾಳುವ ಇತರ ಸಂಘಟನೆಗಳೊಂದಿಗೆ ಪ್ರೀತಿ-ಸೌಹಾರ್ದ ಮತ್ತು 
ಸಹಕಾರದ ವ್ಯವಹಾರವನ್ನು ಕೈಗೊಳ್ಳಬೇಕೆಂದೂ ಉಪದೇಶಿಸಿದರು. 

"ಪ್ರವಾದಿಯ ನಾಯಕತ್ವದಲ್ಲಿ ರೂಪ ತಾಳುವ ಸಂಘಟನೆಯು ಲೋಕದ ಏಕೈಕ 
ಇಸ್ಲಾಮೂ ಸ೦ಘಟನೆಯಾಗಿರುತ್ತದೆ: ಅದರಿಂದ ಹೊರಗಿರುವುದೆಲ್ಲಾ 'ಕುಫ್ರ್‌' ಆಗಿರುತ್ತದೆ. 
ಆದರೆ ಆ ಬಳಿಕ ಆ ಜೀವನ ವ್ಯವಸ್ಥೆ ಮತ್ತು ಕಾರ್ಯಕ್ರಮವನ್ನು ಪುನರುತ್ನಾನಗೊಳಿಸುವ 
ಸಲುವಾಗಿ ಎದ್ದೇಳುವ ಜನರು ಒ೦ದೇ ಸಂಘಟನೆಗೆ.ಸೇರಬೇಕೆ೦ಬುದು ಕಡ್ಡಾಯವೇನಲ್ಲ. 
ಅಂತಹ ಅನೇಕ ಸಂಘಟನೆಗಳು ಏಕ ಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದಾಗಿದೆ. ಅವುಗಳ ಪೈಕಿ 
ಯಾವುದಕ್ಕೂ ನಮ್ಮದು ಮಾತ್ರ ಇಸ್ಲಾಮೂ ಸಂಘಟನೆ ಮತ್ತು ನಮ್ಮ ಅಮೂರ್‌ (ನಾಯಕ) 
ಅವರೇ ಅಮೂೊರುಲ್‌ ಮೂಮಿನೀನ್‌ (ಮುಸ್ಲಿಮರ ನಾಯಕ) ಆಗಿದ್ದಾರೆ ಎಂದು ವಾದಿಸುವ 
ಅಧಿಕಾರವಿಲ್ಲ. ಆದ್ದರಿಂದ ಜಮಾಅತೆ ಇಸ್ಲಾಮಿಗೆ ಸೇರುವವರೆಲ್ಲಾ ಈ ಬಗ್ಗೆ ತೀವ್ರವಾದದಿ೦ದ 
ಪೂರ್ಣವಾಗಿ ದೂರವಿರಬೇಕಾದ ಅಗತ್ಯವಿದೆ. ಏಕೆಂದರೆ ನಾವು ಯಾವ ಸಂದರ್ಭದಲ್ಲೂ 
ಮುಸ್ಲಿಮರಲ್ಲಿ ಒಂದು ಪೆಂಗಡವಾಗಬಯಸುವುದಿಲ್ಲ. ಅಲ್ಲಾಹನು ನಮ್ಮನ್ನು' ಅದರಿಂದ 
ರಕ್ಷಿಸಲಿ. ನಾವು ಆತನ ಧರ್ಮಕ್ಕಾಗಿ ಕಾರ್ಯವೆಸಗುವ ಬದಲು ಅದರಲ್ಲಿ ಇನ್ನಷ್ಟು 
ಗೊಂದಲಗಳನ್ನು ಸೃಷ್ಟಿಸುವವರಾಗದಿರಲಿ.” 

(ರೂದಾದೇ ಜಮಾಲತೆ ಇಸ್ಲಾಮೂ ಭಾಗ-1 ಪುಟ- 13) 


ಮತ್ತೊಮ್ಮೆ ದಾರುಲ್‌ ಇಸ್ಲಾಮ್‌ನಲ್ಲಿ 

ಎರಡನೇ ಮಹಾಯುದ್ಧವು ಅಖಿಲ ಲೋಕವನ್ನೇ ವ್ಯಾಪಿಸಿತ್ತು. 1942ರ ವೇಳೆಗೆ 
ಜಪಾನಿನ ವಿಜಯಿ ಸೈನ್ಯವು ಬರ್ಮಾದ ಮಾರ್ಗವಾಗಿ ಭಾರತದ ಹೆಬ್ಬಾಗಿಲನ್ನು ತಲುಪಿತ್ತು. 
'ತರ್ಜುಮಾನುಲ್‌ ಕುರ್‌ಆನ್‌' ಕಾಗದದ ಕೊರತೆ ಮತ್ತು ಸೆನ್ಸಾರ್‌ಶಿಪ್‌ನ ಹಾವಳಿಯಿ೦ದ 
ತತ್ತರಿಸಿತು. ಸೈಯದ್‌ ಮೌದೂದಿಯವರು ಕಳವಳಗೊಂಡಿದ್ದರು. ಆವರ ಸಂಪೂರ್ಣ ಜೀವನದ 
ಪರಿಶ್ರಮಗಳ ಫಲವಾಗಿ ಇಸ್ಲಾಮಿನ ಸಂಸ್ಥಾಪನೆಯ ಉದ್ದೇಶಕ್ಕಾಗಿ ಒಂದು ಸಂಕ್ಷಿಪ್ತ ತಂಡ 
ರೂಪುಗೊಂಡಿತ್ತು. ಅದರಲ್ಲಿ ಸೇರಿದ ಜನರು ಇಸ್ಲಾಮನ್ನು ಕೇವಲ ಕೆಲವು ವಿಶ್ವಾಸ ಮತ್ತು 
ಆಚಾರ ಸಂಪ್ರದಾಯಗಳ ಸಮಾಹಾರವೆಂದು ಬಗೆದಿರಲಿಲ್ಲ. ಅದನ್ನೊಂದು ಸಂಪೂರ್ಣ 
ಜೀವನ ವ್ಯವಸ್ಥೆ ಎಂದು: ಅ೦ಗೀಕರಿಸಿದ್ದರು. ಆ ಜೀವನ ಕ್ರಮದ ಸಂಸ್ಥಾಪನೆಗಾಗಿ ತಮ್ಮ 
ಜೀವನಗಳನ್ನು ಮುಡಿಪಾಗಿಟ್ಟಿದ್ದರು. ಯುದ್ಧವು ಪ೦ಜಾಬಿಗೂ ವ್ಯಾಪಿಸುವ ಭೀತಿಯಿತ್ತು. 
ಆದ್ದರಿಂದ ಜಮಾಅತೆ ಇಸ್ಲಾಮೀಯ ಮಜ್ಜಿಸೆ ಶೂರಾ (ಸಲಹಾ ಸಮಿತಿ) ತಾತ್ಕಾಲಿಕವಾಗಿ 
ಜಮಾಲತ್‌ ಕೇಂದ್ರವನ್ನು ಎಲ್ಲಿಗಾದರೂ ವರ್ಗಾಯಿಸುವ ಬಗ್ಗೆ ಸಮಾಲೋಚನೆ ನಡೆಸುತ್ತಿತ್ತು. 


50 ಸೈಯದ್‌ ಮೌದೂದಿ ಒಂದು ಪರಿಚಯ 


ಅದೇ ವೇಳೆಗೆ ಜಮಾಲ್‌ಪ್ಪರದ ಚೌಧರಿ ವಿಯಾರಖ್‌ ಅಲೀಯವರು ತಮ್ಮ ವಕ್ಸ್‌ ಜಮೂನನ್ನು 
ಈ ಉದ್ದೇಶಕ್ಕಾಗಿ ನೀಡಲು ಮುಂದೆ ಬಂದರು. ಈ ರೀತಿ ಸೈಯದ್‌ ಮೌದೂದಿಯವರು 
ತಮ್ಮ ಸಂಗಾತಿಗಳ ಜೊತೆ ಮತ್ತೊಮ್ಮೆ 'ದಾರುಲ್‌ ಇಸ್ಲಾಮ್‌'ನ ಪುಟ್ಟ ಹಳ್ಳಿಗೆ ಬಂದು 
ನೆಲೆಸಿದರು. 1942ರ ಜೂನ್‌ 15ರ೦ದು ಅಲ್ಲಿಗೆ ಬ೦ದವರು ದೇಶ ವಿಭಜನೆಯ ತನಕ ಅಲ್ಲೇ 


ಪ್ರಥಮ ಅಖಿಲ ಭಾರತ ಸಮ್ಮೇಳನ 

ಈ ಮಧ್ಯೆ 1945ರ ಏಪ್ರಿಲ್‌ 19ರಿ೦ದ 3 ದಿನಗಳವರೆಗೆ 'ದಾರುಲ್‌ ಇಸ್ಲಾಮ್‌'ನಲ್ಲಿ 
ಜಮಾಲತೆ ಇಸ್ಲಾಮಿಯ ಪ್ರಥಮ ಅಖಿಲ ಬಾರತ ಸಮ್ಮೇಳನ ಜರುಗಿತು. ಪಂಜಾಬ್‌ನ ಈ 
ವಿದೂರ ಹಳ್ಳಿಯಲ್ಲಿ ನಡೆದ ಸಮ್ಮೇಳನಕ್ಕೆ ದೇಶದಾದ್ಯಂತದಿಂದ 800ಕ್ಕಿಂತಲೂ ಅಧಿಕ 
ಮಂದಿ ಜಮಾಲತ್‌ ಸದಸ್ಯರು, ಕಾರ್ಯಕರ್ತರು ಮತ್ತು ಹಿತೈಷಿಗಳು ಬಂದು ಸೇರಿದ್ದರು. 
ಸೈಯದ್‌ ಮೌದೂದಿಯವರ ಕರೆಯು ಅರಣ್ಯರೋದನವಾಗಿರಲಿಲ್ಲವೆಂಬುದಕ್ಕೆ ಇದು ಸ್ಪಷ್ಟ 
ಪುರಾವೆಯಾಗಿತ್ತು. ಸೈಯದ್‌ ಮೌದೂದಿಯವರ ಸಂದೇಶವು ದೇಶದ ಮೂಲೆ ಮೂಲೆಗಳಿಗೆ 
ತಲುಪಿ ಮಾರ್ದನಿಸುತ್ತಿತ್ತು. 


ಮದ್ರಾಸ್‌ ಸಮ್ಮೇಳನ | 

ದೇಶದ ಸ್ವಾತಂತ್ರ್ಯಕ್ಕೆ ನಾಲ್ಕು ತಿಂಗಳ ಹಿ೦ದಿನ ಮಾತು. 1947 ಏಪ್ರಿಲ್‌ ತಿಂಗಳಲ್ಲಿ 
ದೇಶದಾದ್ಯಂತ ವಲಯ ಮಟ್ಟದ ಸಮ್ಮೇಳನಗಳು ಜರುಗಿದುವು. 1947ರ ಏಪ್ರಿಲ್‌ 25- 
26ರಂದು ಜಮಾಲತೆ ಇಸ್ಲಾಮೂ ದಕ್ಷಿಣ ಭಾರತ" ಸಮ್ಮೇಳನವು ಮದ್ರಾಸ್‌ನಲ್ಲಿ ಜರುಗಿತು. 
ಸೈಯದ್‌ ಮೌದೂದಿಯವರ ನಾಯಕತ್ವದಲ್ಲಿ ನಡೆದ ಈ ಸಮ್ಮೇಳನವು ಕಾರ್ಯಕರ್ತರ 
ಮತ್ತು ಹಿತೈಷಿಗಳ ಸಭೆ ಮತ್ತು ಸಾರ್ವಜನಿಕ ಸಮ್ಮೇಳನಗಳೆಂಬ ಎರಡು ಪ್ರತ್ಯೇಕ 
ಸಭೆಗಳಾಗಿದ್ದವು. ದೇಶದ ಅಂದಿನ ಪರಿಸ್ಥಿತಿಯ ವಿಶ್ಲೇಷಣೆ ನಡೆಸಿ ಶೀಘ್ರ ಭವಿಷ್ಯದಲ್ಲಿ 
ಸ೦ಭವಿಸಲಿರುವ ಭಯಾನಕ ಘಟನೆಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಾ ಸೈಯದ್‌ ಮೌದೂದಿಯವರು 
ಆ ಸಮ್ಮೇಳನದಲ್ಲಿ ಮಾಡಿದ ಸಮಾರೋಪ ಭಾಷಣವು ಒಂದು ಚಾರಿತ್ರಿಕ ಪ್ರವಚನವಾಗಿತ್ತು. 
ಅದರ ಕನ್ನಡಾನುವಾದವು 'ಭಾರತದ ಭವಿಷ್ಯ ಮತ್ತು ಮುಸ್ಲಿಮರು' ಎ೦ಬ ಹೆಸರಲ್ಲಿ ಪುಸ್ತಕ 
ರೂಪದಲ್ಲಿ ಪ್ರಕಟಗೊಂಡಿದೆ. ಅದರಲ್ಲಿ ಅವರು ದೇಶ ವಿಭಜನೆಯ ಬಳಿಕ ಭಾರತದಲ್ಲಿ 
ಉಳಿದು ಬಿಡುವ ಮುಸ್ಲಿಮ್‌ ಸಮುವಾಯಕ್ಕೆ ಮತ್ತು ವಿಶೇಷವಾಗಿ ಇಸ್ಲಾಮೂ ಕಾರ್ಯಕರ್ತರಿಗೆ 
ಒಂದು ನಾಲ್ಕಂಶ ಕಾರ್ಯಕ್ರಮವನ್ನು ನೀಡಿದರು. 


ದೇಶ ವಿಭಜನೆ 
ದೇಶದ ವಿಭಜನೆಯ ಬಳಿಕ ಸೈಯದ್‌ ಮೌದೂದಿಯವರು ಲಾಹೋರಿನ ಇಭ್ರಾ 


ಸಕ್ರಿಯ ರಾಜಕೀಯದಲ್ಲಿ 51 


ಎ೦ಬ ಬಡಾವಣೆಯಲ್ಲಿರುವ ಏ. ಮೇಲ್ಹಾರ್‌ ಪಾರ್ಕಿನಲ್ಲಿ ವಾಸ ಹೂಡಿದರು. ಅಂದಿನಿಂದ 
ಮರಣದ ವರೆಗೂ ಅವರು ಅದೇ ಮನೆಯಲ್ಲಿ ನೆಲೆಸಿದ್ದರು. ಅವರ ಪಕ್ಕದಲ್ಲೇ ಸೈಯದ್‌ 
ಮೌದೂದಿಯವರ ಖಾಸಗಿ ಗ್ರ೦ಥಾಲಯವಿತ್ತು. ಅದುವೇ ಸೈಯದ್‌ ಮೌದೂದಿಯವರು 
ಸಾರ್ವಜನಿಕರನ್ನು ಭೇಟಿ ಮಾಡುವ ಸ್ಥಳವಾಗಿತ್ತು. ಮನೆಯ ಪಶ್ಚಿಮ ದಿಕ್ಕಿಗೆ ಪಾಕ್‌ ಜಮಾಅತೆ 
ಇಸ್ಲಾಮೂಯ ಕೇಂದ್ರ ಕಚೇರಿ ಸ್ಥಾಪಿಸಲ್ಪಟ್ಟಿತು. 1975ರಲ್ಲಿ ಮುಲ್ತಾನ್‌ ರೋಡ್‌ನಲ್ಲಿರುವ 
'ಮನ್ಸೂರಃ' ಎ೦ಬ ಹೊಸ ನಿವೇಶನಕ್ಕೆ ಸ್ಥಳಾ೦ತರಗೊಳ್ಳುವ ತನಕ ಪಾಕ್‌ ಜಮಾಲತೆ ` 
ಇಸ್ಲಾಮೂೊಯ ಕೇ೦ದ್ರ ಕಚೇರಿಯು ಸೈಯದ್‌ ಮೌದೂದಿಯವರ ಮನೆಯ ಪಕ್ಕದಲ್ಲೇ ಇತ್ತು. 
ದೇಶ ವಿಭಜನೆಯ ಸಮಯದಲ್ಲಿ ಪಾಕ್‌ ಜಮಾಲತೆ ಇಸ್ಲಾಮೀಯ ಸದಸ್ಯರ ಸಂಖ್ಯೆ 385 
ಆಗಿತ್ತು. 

1948 ಏಪ್ರಿಲ್‌ 15ರಂದು ಭಾರತದಲ್ಲಿರುವ ಜಮಾಲತ್‌ ಸದಸ್ಯರು ಪ್ರತ್ಯೇಕ 
ಜಮಾಲತ್‌ ಆಗಿ ರೂಪುಗೊಂಡರು. ಮೌಲಾನಾ ಅಬುಲ್ಲೈಸ್‌ ಇಸ್ಲಾಹಿ ನದ್ದಿಯವರು 
ಪುನರ್ರೂಪೀಕೃತ ಜಮಾಅತೆ .ಇಸ್ಲಾಮೂ ಹಿ೦ದ್‌ನ ಅವೂರ್‌ (ಅಧ್ಯಕ್ಷ) ಆಗಿ 
ಚುನಾಯಿತರಾಗಿದ್ದರು. ಸೈಯದ್‌ ಮೌದೂದಿಯವರ ಅನುಮತಿ ಮತ್ತು 
ಮಾರ್ಗದರ್ಶನದಂತೆಯೇ ಈ ಪುನಸ್ಸಂಘಟನೆ ನಡೆದಿತ್ತು ಅಂದಿನಿಂದ ಪಾಕ್‌ ಜಮಾಲತ್‌ 

ತ್ತು ಬಾರತೀಯ ಜಮಾಲತ್‌ಗಳು ಪೂರ್ಣವಾಗಿ ಬೇರ್ಪಟ್ಟವು. ನಾಯಕತ್ವ, 
ಸಂಪನ್ಮೂಲಗಳು, ಸಂವಿಧಾನ, ಧೋರಣೆ ಮತ್ತು ಕಾರ್ಯಕ್ರಮಗಳಲ್ಲಿ ಎರಡೂ ಜಮಾಆತ್‌ಗಳು 
ಭಿನ್ನವಾದುವು. ಎರಡೂ ಜಮಾಲತ್‌ಗಳಲ್ಲಿ ವಿಶ್ವಾಸ, ಶ್ರದ್ಧೆ » ಧ್ಯೇಯ ಮತ್ತು ಹೆಸರಲ್ಲಿ 
ಮಾತ್ರ ಸಮಾನತೆ ಉಳಿದುಕೊಂಡಿತು. 


ಸಕ್ರಿಯ ರಾಜಕೀಯದಲ್ಲಿ 


ಪಾಕಿಸ್ತಾನ ಸ್ಥಾಪನೆಯಾಗುತ್ತಲೇ ಜಮಾಲತೆ ಇಸ್ಲಾಮೂ ಕಠಿಣ ಪರೀಕ್ಷಾ ಘಟ್ಟದಲ್ಲಿ 
ಕಾಲಿರಿಸಿತು. 1947ರ ಅಗಸ್ಟ್‌ 14ರಂದು ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂತು. ನಾಲ್ಕೈದು ತಿಂಗಳು 
ಉಪಭೂಖಂಡವು ಪ್ರಸವ ವೇದನೆಯಲ್ಲಿಯೂ, ಚಿಮ್ಮಿ ಹರಿಯುವ ರಕ್ತದ ಸಾಗರದಲ್ಲಿ ಯೂ 
ಕಳೆಯಿತು. ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸಾಮಾನ್ಯವಾದಾಗೆ ಸೈಯದ್‌ ಮೌದೂದಿಯವರ ನೇತೃತ್ವದಲ್ಲಿ 
ಪಾಕ್‌ ಜಮಾಲತೆ ಇಸ್ಲಾಮೊ ಒಂದು ಹೆಜ್ಜೆ ಮುಂದಿಟ್ಟಿತು. ಪಾಕಿಸ್ತಾನವನ್ನು ಒಂದು 
ಮುಸ್ಲಿಮ್‌ ಬಹುಸಂಖ್ಯಾತ ರಾಷ್ಟ್ರ ಎ೦ಬ ನೆಲೆಯಲ್ಲಿ ಒಂದು ಆದರ್ಶ ಇಸ್ಲಾಮೂ ರಾಷ್ಟ್ರವಾಗಿ 
ಮಾರ್ಪಡಿಸುವ ಪ್ರಯತ್ನಗಳು ಆರಂಭಗೊಂಡವು. 

ಪಶ್ಚಿಮ ಪಾಕಿಸ್ತಾನದಲ್ಲಿ ಶೇಕಡಾ 98 ಮತ್ತು ಪೊರ್ವ ಪಾಕಿಸ್ಟಾ ್ರಾನ(ಈಗಿನ ಬಾಂಗ್ಲಾ 
ದೇಶ)ದಲ್ಲಿ ಶೇಕಡಾ 80ರಷ್ಟು ಮುಸ್ಲಿಮ್‌ ಜನಸಂಖ್ಯೆಯಿತ್ತು. ಆದ್ದರಿಂದ ಇಸ್ಲಾಮಿನ 
ರಾಜಕೀಯ ವ್ಯವಸ್ಥೆಯನ್ನು Bev: ವರೇ ಯಾವುದೇ ರೀತಿಯ ಅಡೆ-ತಡೆ ಉಂಟಾಗಲು 


52 ಸೈಯದ್‌ ಮೌದೂದಿ ಒಂದು ಪರಿಚಯ 


ಕಾರಣವಿರಲಿಲ್ಲ. ಇಸ್ಲಾಮೊ ಕಾನೂನುಗಳ ಜಾರಿಗೆ ಏನಾದರೂ ಅಡೆ-ತಡೆಗಳಿದ್ದರೆ ಅದು 
ಮುಸ್ಲಿಮೇತರ ಪ್ರಜೆಗಳ ವತಿಯಿಂದ ಇರಬಹುದು ಎಂದು ಭಾವಿಸಲಾಗಿತ್ತು. ಆದರೆ 
ಸಂಭವಿಸಿದ್ದು ಇದಕ್ಕೆ ವ್ಯತಿರಿಕ್ತ. ಪಾಕಿಸ್ತಾನವನ್ನು ಒ೦ದು ಇಸ್ಲಾಮೂ ರಾಷ್ಟ್ರವಾಗಿ ಮಾರ್ಪಡಿಸುವ 
ಹಾದಿಯಲ್ಲಿ ದೊಡ್ಡ ವಿಘ್ನವಾಗಿ ಮಾರ್ಪಟ್ಟವರು ಅಲ್ಲಿನ ಮುಸ್ಲಿಮ್‌ ರಾಜಕಾರಣಿಗಳೇ 
ಆಗಿದ್ದರು. ಅವರು ಅಡಿಯಿಂದ ಮುಡಿತನಕ ಪಾಶ್ಚಾತ್ಮ ಸಂಸ್ಕೃತಿಯಲ್ಲಿ ಮುಳುಗಿದವರಾಗಿದ್ದರು. 
ಸಂವಿಧಾನ ರಚನಾ ಸಭೆಯಲ್ಲಿ ಅವರೇ ಅಧಿಕ ಸಂಖ್ಯೆಯಲ್ಲಿದ್ದರು. ಅವರು ಮುಸ್ಲಿಮ್‌ 
ಲೀಗ್‌ನ ನಾಯಕ ಗಣಕ್ಕೆ ಸೇರಿದವರಾಗಿದ್ದರು. ಪಾಕಿಸ್ತಾನ ರಚನೆಗೆ ಮುಸ್ಲಿಮ್‌ ಸಾರ್ವಜನಿಕರ 
ಬೆ೦ಬಲ ಗಿಟ್ಟಿಸುವ ಸಲುವಾಗಿ ಕುರ್‌ಆನ್‌ ಮತ್ತು ಪ್ರವಾದಿಚರ್ಯಯ ಆಧಾರದಲ್ಲಿ ಒಂದು 
ಅಡಳಿತ ವ್ಯವಸ್ಥೆಯನ್ನು ಅಲ್ಲಿ ಸ್ಥಾಪಿಸಲಾಗುವುದೆ೦ದು ಅವರು ಘೋಷಿಸಿದ್ದರು. ಆದರೆ 
ಪಾಕಿಸ್ತಾನ ಅಸ್ತಿತ್ವಕ್ಕೆ ಬ೦ದ ಕೂಡಲೇ ತಮ್ಮ ವಾಗ್ದಾನಗಳೆಲ್ಲವನ್ನೂ ಅವರು ಗಾಳಿಗೆ ತೂರಿ 

` ಪಾಶ್ಚಾತ್ಯ ಸೆಕ್ಕೂಲರ್‌ ವ್ಯವಸ್ಥೆಯ ಸ್ಥಾಪನೆಗೆ ಮುಂದಾದರು. ಅದೇ ಆಧಾರದಲ್ಲಿ ಅವರು 
ಸಂವಿಧಾನವನ್ನು ರಚಿಸಬಯಸಿದ್ದರು. 

ಈ ಪರಿಸ್ಥಿತಿಯಲ್ಲಿ ಸುಮ್ಮನಿರುವುದು ಸಮಂಜಸವಲ್ಲವೆಂಬುದನ್ನು ಮನಗಂಡ 
ಸೈಯದ್‌ ಮೌದೂದಿಯವರು ಒಂದು ಮಹತ್ವಪೂರ್ಣ ಸಮ್ಮೇಳನದಲ್ಲಿ ಜಮಾಅತ್‌ 
ಕಾರ್ಯಕರ್ತರನ್ನುದ್ದೇಶಿಸಿ ಈ ರೀತಿ ಹೇಳಿದರು: 

"ನಮ್ಮ ರಾಜಕೀಯ ನಾಯಕರು- ಅವರೀಗ ನಾಯಕರು ಮಾತ್ರವಲ್ಲ ಆಡಳಿತಗಾರರೂ 
ಆಗಿದ್ದಾರೆ- ದೇಶದ ಮುಂದಿನ ಆಡಳಿತ ವ್ಯವಸ್ಥೆಯ ಬಗೆಗೆ ಗೊಂದಲಮಯ ಮತ್ತು 
ವಿರೋಧಾಭಾಸಗಳಿಂದ ಕೂಡಿದ ಮಾತುಗಳನ್ನಾಡತೊಡಗಿರುವರು. ಹಲವು ತಿಂಗಳುಗಳಿಂದ 
ಜನರು ಅವರ ಈ ಮಾತುಗಳನ್ನು ಶಾಂತ ಚಿತ್ತರಾಗಿ ಆಲಿಸುತ್ತಿರುವರು. ಇದರಿಂದ ಒಂದು 
ಮಾತು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸದ್ಯ ಒ೦ದು ವಿವೇಕಶೂನ್ಯ ಸಮುದಾಯದ ಕಡಿವಾಣವು 
ಒಂದು ವಿಚಾರಶೂನ್ಯ ಗುಂಪಿನ ಕೈಯಲ್ಲಿದೆ. ಇದು ಸುಮ್ಮನೆ ಕುಳಿತು ಕೇವಲ ರಚನಾತ್ಮಕ 
ಕಾರ್ಯದಲ್ಲಿ ತೊಡಗುವ ಸಮಯವಲ್ಲ. ಈಗ ಒಂದು ಕ್ಷಣವನ್ನಾದರೂ ವೃರ್ಥಗೊಳಿಸಿದರೆ 
ಗೊತ್ತು ಗುರಿಯಿಲ್ಲದೆ ಸಾಗುವವರು ಯಾವುದಾದರೂ ಕೆಟ್ಟ ಸಿದ್ಧಾಂತವನ್ನು ರಾಷ್ಟ್ರದ 
ಬುನಾದಿಯಾಗಿ ಮಾಡಿ ಬಿಡಬಹುದು. ತರುವಾಯ ಈ ತೀರ್ಮಾನವನ್ನು ಬದಲಿಸುವುದು 
ಸದ್ಯದ ಪರಿಸ್ಥಿತಿಗಿಂತ ಒಂದು ಸಹಸ್ರಪಟ್ಟು ಹೆಚ್ಚು ತ್ಯಾಗ ಬಲಿದಾನಗಳ ಹೊರತು 
ಸಾಧ್ಯವಾಗದು." 

(ತಪ್ರೀಕೆ ಇಸ್ಲಾಮೂ ಕಾ ಆಯಿ೦ದಾ ಲಾಯಿಹೆ ಅಮಲ್‌, ಸೈಯದ್‌ ಅಬುಲ್‌ ಆಲಾ ಮೌದೂದಿ) 
ವಿಭಜನೆಯ ಬಳಿಕ ಪಾಕ್‌ ಜಮಾಅತೆ ಇಸ್ಲಾಮಿಯ ಮಜ್ಜಿಸೆ ಶೂರಾದ ಪ್ರಥಮ 
ಅಧಿವೇಶನವು ಲಾಹೋರಿನಲ್ಲಿ ಜರಗಿತು. ಸದ್ಯದ ಪರಿಸ್ಥಿತಿಯಲ್ಲಿ ಮಾಡಲಿಕ್ಕಿರುವ ಅತ್ಯಂತ 
ಪ್ರಾಮುಖ್ಯ ಕಾರ್ಯ ಒಂದು ನೈಜ ಇಸ್ಲಾವೂ ರಾಷ್ಟ್ರದ ಕಲ್ಪನೆಯನ್ನು ದೇಶದ ಬುದ್ಧಿಜೀವಿಗಳ 


ಮುಲ್ತಾನ್‌ ಜೈ ಲ್‌ನಲ್ಲಿ 5 


ಮತ್ತು ಸಾರ್ವಜನಿಕರ ಮುಂದೆ ಇರಿಸುವುದಾಗಿದೆ ಎಂದು ಸೈಯದ್‌ ಮೌದೂದಿಯವರು 
ಸಭೆಯ ಮುಂದೆ ಸ್ಪಷ್ಟಪಡಿಸಿದರು. ಈ ತನಕ ನಾವು ಕೇವಲ ಇಸ್ಲಾಮೂ ರಾಷ್ಟ್ರದ 
ಘೋಷಣೆಯನ್ನು ಮಾತ್ರ ಮಾಡುತ್ತಾ ಬ೦ದಿದ್ದೇವೆ. ಸ೦ವಿಧಾನ ರಚನೆಗಾಗಿ ಸೇರುವ ಸಭೆಯು 
ಇಸ್ಲಾಮೂ ಆಡಳಿತ ವ್ಯವಸ್ಥೆಯ ಹೊರತು ಬೇರಾವ ವ್ಯವಸ್ಥೆಯನ್ನೂ ಮುಂದಿಡದ ರೀತಿಯಲ್ಲಿ 
ಜನರನ್ನು ಆ ಬಗ್ಗೆ ಪ್ರಜ್ಞಾವಂತರನ್ನಾಗಿ ಮಾಡಬೇಕಾಗಿದೆ ಎ೦ದೂ ಅವರು ಹೇಳಿದರು. 
ಸೈಯದ್‌ ಮೌದೂದಿಯವರ ನೇತೃತ್ವದಲ್ಲಿ ಪಾಕ್‌ ಜಮಾಅತೆ ಇಸ್ಲಾಮೂ ಮಾಡಿದ 
ಅಂದಿನ ತೀರ್ಮಾನವು ಒಂದು ಐತಿಹಾಸಿಕ ತೀರ್ಮಾನವಾಗಿತ್ತು. ಅಂದಿನಿಂದ ಜಮಾಅತ್‌ 
ಪಾಕಿಸ್ತಾನದಲ್ಲಿ ಸಕ್ರಿಯ ರಾಜಕೀಯಕ್ಕೆ ಇಳಿದ೦ತಾಯಿತು. ಅಂದಿನ ತನಕ ಜಮಾಅತ್‌ನ 
ಕೆಲವು ನಾಯಕರಿಗೆ ಮಾತ್ರ ಜಮಾಅತ್‌ನ ವಕ್ತಾರರೆ೦ಬ ನೆಲೆಯಲ್ಲಿ ಭಾಷಣ 
ಮಾಡಬಹುದಾಗಿತ್ತು. ಆದರೆ ಈ ಐತಿಹಾಸಿಕ ತೀರ್ಪಿನ ಬಳಿಕ ಹೊಣೆಯರಿತು ಮಾತನಾಡಬಲ್ಲ 
ಎಲ್ಲ ಜಮಾಲತ್‌ ಸದಸ್ಯರಿಗೂ ಭಾಷಣ ಮಾಡುವ ಅನುಮತಿ ದೊರೆಯಿತು. ಜಮಾಅತ್‌ 
ಸದಸ್ಯರು ದೇಶದ ಮೂಲೆ ಮೂಲೆಗೆ ತೆರಳಿ ಇಸ್ಲಾಮಿ ರಾಷ್ಟ್ರದ ನೈಜ ಕಲ್ಪನೆಯನ್ನು ಜನರ 
ಮುಂದಿಟ್ಟರು. ಇದರಿಂದ ಜಮಾಅತೆ ಇಸ್ಲಾಮಿಯ ಪ್ರಭಾವ ವಲಯ ವಿಸ್ತರಿಸುವುದರ 
ಜೊತೆಗೆ ಪ್ರೆಸ್‌ ಮತ್ತು ಸರಕಾರದ ವಕ್ರದೃಷ್ಟಿಯೂ ಜಮಾಲತೆ ಇಸ್ಲಾಮಿಯ ಮೇಲೆರಗಿತು. 


ಮುಲ್ತಾನ್‌ ಜೈಲ್‌ನಲ್ಲಿ 

ಇದೇ ಅವಧಿಯಲ್ಲಿ ಅನೇಕ ಜನರು ಸೈಯದ್‌ ಮೌದೂದಿಯವರ ಬಂಧನದ 
ಸಾಧ್ಯತೆಗಳ ಕುರಿತು ಅವರನ್ನು ಎಚ್ಚರಿಸಿದರು. ಇನ್ನೊಂದೆಡೆ ಅವರನ್ನು ಮುಗಿಸಿಯೇ ಬಿಡುವ 
ಒಂದು ದುಷ್ಟ ಸಂಚು ಕೂಡಾ ನಡೆಯುತ್ತಿತ್ತು. ಈ ಬಗ್ಗೆ ಜಾಗರೂಕತೆಯಿ೦ದಿರಬೇಕೆಂದು 
ಸೈಯದ್‌ ಮೌದೂದಿಯವರನ್ನು ಕೇಳಿಕೊ೦ಡಾಗ ಅವರು: "ಅಲ್ಲಾಹನು ನನ್ನಿಂದ ಧರ್ಮದ 
ಸೇವೆಯನ್ನು ಮಾಡಬಯಸುವ ತನಕ ನನಗೆ ಯಾವ ಅಪಾಯವೂ ಇಲ್ಲ. ಆದರೆ ಅವನ 
ಕಡೆಯಿಂದ ಅದರ ಅವಧಿಯು ಮುಗಿದ ಬಳಿಕ ಯಾವ ರೀತಿಯ ಎಚ್ಚರಿಕೆ ವಹಿಸಿದರೂ ನನ್ನ 
ಪ್ರಾಣ ರಕ್ಷಣೆ ಸಾಧ್ಯವಾಗದು” ಎಂದು ಎಂದಿನಂತೆ ಮುಗುಳ್ನಗುತ್ತಾ ಹೇಳಿದರು. 

ಒಂದು ದಿನ ಸೈಯದ್‌ ಮೌದೂದಿಯವರ ಆಪ್ತರಲ್ಲಿ ಒಬ್ಬರಾದ ನಈಮ್‌ 
ಸಿದ್ದೀಕಿಯವರು ತಮ್ಮ 'ಕೌಸರ್‌' ಪತ್ರಿಕೆಯ ಕಚೇರಿಯಲ್ಲಿ ಕಾರ್ಯನಿರತರಾಗಿದ್ದಾಗ 
ಜಮಾಲತ್‌ನ ಕೆಲವು ಯುವ ಕಾರ್ಯಕರ್ತರು ಬಂದು ಸೈಯದ್‌ ಮೌದೂದಿಯವರ ಬಂಧನದ 
ತೀರ್ಮಾನವಾಗಿದೆ ಎ೦ದು ಅವರಿಗೆ ತಿಳಿಸಿದರು. ಈ ಸುದ್ದಿ ಸಿಕ್ಕಿದ ಕೂಡಲೇ ಕೆಲಸವನ್ನು 
ಅಲ್ಲಿಗೇ ಬಿಟ್ಟು ಅವರು ಜಮಾಅತ್‌ ಕೇಂದ್ರ ಕಛೇರಿಗೆ ಧಾವಿಸಿದರು. ಮಧ್ಯಾಹ್ನದ 
ಸಮಯವಾಗಿತ್ತು. ವಿಚಾರಿಸಿದಾಗ ಸೈಯದ್‌ ಮೌದೂದಿಯವರು ವಿಶ್ರಾಂತಿ ಮಾಡುತ್ತಿರುವುದಾಗಿ 
ತಿಳಿದು ಬಂತು. ಮೌಲಾನಾನವರು ಯಾವ ಸ್ಥಿತಿಯಲ್ಲಿದ್ದರೂ ಅವರನ್ನು ಕೂಡಲೇ 


> 


54 ಫ್‌ ಸೈಯದ್‌ ಮೌದೂದಿ ಒಂದು ಪರಿಚಯ 


ಭೇಟಿಯಾಗಟೇಳಾಗಿದೆ. ಅವರಿಗೆ ಬಂದು' ತುರ್ತು ಸಂದೇಶ ನೀಡಬೇಕಾಗಿದೆ ಎಂದು. ಒಬ್ಬ 

ಡುಗನಲ್ಲಿ ಹೇಳಿ ಕಳುಹಿಸಿದರು. ತಕ್ಷಣ ಸೈಯದ್‌ ಮೌದೂದಿಯವರು ಬಾಗಿಲು ತೆರೆದು 
ಹೊರ ಬಂದರು, ನಈಮ್‌ ಸಿದ್ದೀಕಿಯವರು ಸೈಯದ್‌ ಮೌದೂದಿಯವರಿಗೆ ಸುದ್ದಿ ತಿಳಿಸಿದರು. 
ಆದರೆ ಅವರ ಮುಖದ ಮೇಲೆ ಯಾವ ಮಾರ್ಪಾಟೂ ಉಂಟಾಗಲಿಲ್ಲ. 1948 ಅಕ್ಟೋಬರ್‌ 
4ರಂದು ಸೈಯದ್‌ ಮೌದೂದಿಯವರ ಬಂಧನದ ಆಜ್ಞೆ ಬಂದೇ ಬಿಟ್ಟಿತು. 

ಅಂದು ಸಂಜೆ ಮಿಯಾಂ ತುಫೈಲ್‌ ಮುಹಮ್ಮದ್‌ ಅವರು ಬಂಧಿಸಲ್ಪಟ್ಟಿದ್ದಾರೆ೦ದು 
ನಈಮ್‌ ಸಿದ್ದೀಕಿಯವರಿಗೆ ತಿಳಿದು ಬಂತು. ಅವರು ಈ ಸುದ್ದಿಯನ್ನು ಜಮಾಲತ್‌ ಕೇಂದ್ರ 
ಕಛೇರಿಗೆ ತಲುಪಿಸಿದರು. ಸೈಯದ್‌ ಎ ಮೌದೂದಿಯವರು ಕುರ್‌ಆನ್‌ ಪ್ರವಚನ ನೀಡುತ್ತಿದ್ದರು. 
ಅದು ಕೊನೆಗೊಳ್ಳುತ್ತಲೇ ಅಲ್ಲಿಯೇ ಇದ್ದೆ ಡಿ.ಎಸ್‌.ಪಿ.ಯವರು ಸೈಯದ್‌ 
ಮೌದೂದಿಯವರನ್ನು , ಪ್ರತ್ಯೇಕವಾಗಿ ಭೇಟಿಯಾಗುವ ಆಗ್ರಹ ವ್ಯ ೈಕ್ತಪಡಿಸಿದರು. ಆಗಲೇ 
ಎಲ್ಲರಿಗೂ ವಿಷಯ "ತಿಳಿಯಿತು. ಅವರ ಪ್ರತ್ಯೇಕ ಬೇಟಿ ನಡೆಯಿತು. ಸೈಯದ್‌ 
ಮೌದೂದಿಯವರು ಊಟ ಮುಗಿಸಿ ಸಿದ್ಧವಾಗಿ ಬರಲಿಕ್ಕಾಗಿ ಮನೆಯೊಳಗೆ ಪ್ರವೇಶಿಸಿದರು. 
ಮೌದೂದಿಯವರು ಸಾ ಸಾಮಾನ್ಯವಾಗಿ ಯಾತ್ರೆಗೆ ಹೊರಡುವಂತೆ ತೇರ್‌ವಾನಿ ಧರಿಸಿ ಪ್ರಸನ್ನ 
ವದನರಾಗಿ' ಹೊರ ಬಂದರು. ನೆಗ್ಗು ನಗುತ್ತಲೇ" ಎಲ್ಲರೆ ಕೈ ಕುಲುಕಿ ಬೀಳ್ಕೊಂಡರು.: 
ಅನಿರ್ದಿಷ್ಟುವಧಿಯ ಸೆರೆವಾಸಕ್ಕಾಗಿ ಸಶಸ್ತ್ರ ಭಟರ ಜೊತೆ ಜೀಪಿನಲ್ಲಿ ಕುಳಿತು 'ಹೊರಟರು. 
ಬಂಧನದ ಆಜ್ಞೆಯ ಪ್ರಕಾರ ಸೆರೆವಾಸದ ಅವಧಿ ಒಂದು ತಿಂಗಳಾಗಿತ್ತು. ಆದರೆ ಈ ಅನ್ಯಾಯದ 
ಬಂಧನದ ವಿರುದ್ಧ ಸೈಯದ್‌ ಮೌದೂದಿಯವರ ಸಂಪೂರ್ಣ ಮೌನವನ್ನು ಕ೦ಡು ಸರಕಾರವು, 


`ಆ ಅವಧಿಯನ್ನು ವಿಸ್ತರಿಸಿತು. ಬೇರೆ: ಕಡೆ ಬಂಧನದಲ್ಲಿದ್ದ ಮಿಯಾಂ `ತುಫೈಲ್‌, 


ಮುಹಮ್ಮದ್‌ರನ್ನೂ ಸೈಯದ್‌ ಮೌದೂದಿಯವರಿದ್ದ' ಮುಲ್ತಾನ್‌ ಸೆಂಟ್ರಲ್‌ ಜೈಲಿಗೆ 
ವರ್ಗಾಯಿಸಲಾಯಿತು: ಅಕ್ಟೋಬರ್‌ 22ರಂದು' ಮೌಲಾನಾ ಅಮೂನ್‌ ಅಕನ 
ಇನ್ಹ ಹಿಯವರೂ ಬಂದು ಅವರನ್ನು ಸೇರಿಕೊಂಡರು." " ಜಗತ 


ಅಕ್ರ ಮಿಯ ಮೊರೆ ಹೋಗದಾರೆ" 


ಮನುಷ್ಯನ ನೈಜ ಚಾರಿತ್ಯ್ಯವು ಇಂತಹ ಪರೀಕ್ಷ ಘಟ್ಟ ದಲ್ಲಿ ಬಹಿರ೦ಗವಾಗುತ್ತದೆ. 
ಬಂಧನವು ಸಾಮಾನ್ಕ ಮನುಷ್ಯರನ್ನು ಕಳವಳಕ್ಕೀಡು' ಮಾಡುತ್ತ] ದೆ. ತನ್ನ ಅನುಪಸ್ಥಿ, ತಿಯಲ್ಲಿ 


`ಮಕ್ಕಳು ಮರಿಗಳ ಸ್ಥಿತಿ ಏನಾದೀತೆ೦ಬ ಚಿಂತೆ ಅವರನ್ನು ಕಾಡುತ್ತಿರುತ್ತದೆ. -ಆದರೆ 


ಅಲ್ಲಾಹನೊಂದಿಗೆ ತಮ್ಮ ಸಂಬಂಧವನ್ನು ದೃಢಪಡಿಸಿದವರು ದೇವ ವಿಧಿಯ ಮುಂದೆ ಸದಾ 
ಶಿರ ಬಾಗುತ್ತಾರೆ. ಇ೦ತಹ ಚಿಂತೆ ಹಾಗೂ ಕಳವಳ ಅವರನ್ನು” ಕಾಡುವುದಿಲ್ಲ. “ಸೈಯದ್‌ 

ಮೌದೂದಿಯವರು ಸೆರೆಷುನೆಯಲ್ಲಿ ಎಷ್ಟು ಶಾಂತಚಿತ್ತ ತ್ರರಾಗಿದ್ದರೆಂಬುದನ್ನು ಅವರು ಅಲ್ಲಿಂದ 
ತಮ್ಮ ಹಿರಿಯ ಪುತ್ರ ಉಮರ್‌ ಫಾರೂಕ್‌ ಮೌದೂದಿಯವರಿಗೆ ಬರೆದ ಈ "ಕೆಳಗಿನ 


ಅಕ್ರಮಿಯ ಮೊರೆ ಹೋಗಲಾರೆ ಕ 55 


ಪತ್ರದಿಂದ ಅಂದಾಜಿಸಬಹುದು: 
"ನಿನ್ನ ತಾಯಿಗೆ ಹೇಳು. ನನಗೆ ನಿಮ್ಮ ಸದ್ಯದ ಆರ್ಥಿಕ ಪರಿಸ್ಥಿ, ತಿ ಏನೆಂಬುದು 
. ತಿಳಿದಿಲ್ಲ. ಸದ್ಯ ಲಾಹೋರಿನಲ್ಲಿ ಬೆಲೆ ಏರಿಕೆ ಎಷ್ಟಾಗಿಡೆ ಎಂದಾಗಲಿ, ಸರಾಸರಿ: ಎಷ್ಟು 
ರಂದ ಅಂದಾಜಾಗಲಿ, ಮನೆಯಲ್ಲಿ ಸಾಮಾನ್ಯ ಖರ್ಚಲ್ಲದೆ ರೋಗ- 
ುಿಜಿನಗಳಿ೦ದಾಗಿ ವಿಶೇಷ ಖರ್ಚು ಎಷ್ಟು ಬರುತ್ತಿದೆ ಎಂದಾಗಲಿ ನನಗೆ ಗೊತ್ತಿಲ್ಲ. ಒಂದು 
ವೇಳೆ ನನಗೆ ಇದೆಲ್ಲಾ ತಿಳಿದು MER ನಾನೇನೂ ಮಾಡುವ ಸ್ಥಿತಿಯಲ್ಲಿಲ್ಲ. ಆದ್ದರಿಂದ 
ನಾನು. ನಿಮ್ಮನ್ನು ಅಲ್ಲಾಹನ ವಶ ಒಪ್ಪಿಸಿದ್ದೇನೆ. ನಾನು ತೀರಿಕೊಂಡ ಬಳಿಕೆ ನೀವು ಹೇಗೆ 
'ಜೀವನ ಸಾಗಿಸುವಿರೋ ಹಾಗೆಯೇ ಜೀವನ ಸಾಗಿಸಿ. ಇದೂ ದೇವನ ಮಹಿಮೆಯೇ. ಆತನು 
ನನ್ನ ಜೀವನದಲ್ಲೇ ನಿಮಗೆ ಈ ಅವಕಾಶವನ್ನು ನೀಡಿದ್ದಾನೆ...” 
(ಮೆಕಾತೀಬೆ ಮಿಂದಾನ್‌ : ಹಕೀಮ್‌ ಮುಹಮ್ಮದ್‌ ಅಶ್ರಫ್‌) 
ಬಹಳ ಕಾಲದಿಂದ. ಸೈಯದ್‌ ಮೌದೂದಿಯವರಿಗೆ ಮೂತ್ರ ಕೋಶದ ತೊಂದರೆ 
ಇತ್ತು. ಬಂಧನದ ಒಂದು ವಾರ ಮೊದಲು ಮೂತ್ರ ಕೋಶದಲ್ಲಿ ಕಲ್ಲು ಕಂಡು ಬಂದಿತ್ತು. 
ಅದಕ್ಕೆ ಅವರು ಚಿಕಿತ್ಸೆಯನ್ನೂ ಆರಂಭಿಸಿದ್ದರು. ಆದರೆ ಬಂಧನದ ಬಳಿಕ ಚಿಕಿತ್ಸೆ ನಿಂತು 
ಹೋಯಿತು. ಜೈಲಿನಲ್ಲಿ ಅವರಿಗೆ ಮೂತ್ರ ವಿಸರ್ಜನೆಯ ವೇಳೆ ಬಹಳ ತೊ೦ದರೆಯುಂಟಾಯತು. 
ಜೈಲಿನ ನಿಯಮದಂತೆ ಅವರು ತಮ್ಮ ವೈದ್ಯರನ್ನು ಕಾಣುವ೦ತಿರಲಿಲ್ಲ. ಆಗ ಅವರು ಬರೆದ 
"ಒಂದು ಪತ್ರವು ಅವರ ಚಾರಿತ್ರ್ಯದ ಔನ್ನತ್ಯವನ್ನು ತೋರಿಸುತ್ತದೆ. 

"ನನಗೆ ಉಳಿದಿರುವ ಹಾರ್ಗ ನನ್ನ ವೈದ್ಯರನ್ನು ಕಾಣಲು ಸರಕಾರದ ಅನುಮತಿ 
ಪಡೆಯುವುದಾಗಿತ್ತು ಆದರೆ ಅಕ್ರಮಿ ಸರಕಾರದಿಂದ ಈ ರೀತಿಯ ಅನುಮತಿ ಕೇಳುವುದು 
ನಾನು ನೆಚ್ಚಿಕೊಂಡಿರುವ ತತ್ವಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ಪ್ರಾಣಿ ಹೋದರೂ ಸರಿಯೇ 
ನಾನು ಸರಕಾರದಿಂದ ಯಾವುದೇ ರಿಯಾಯಿತಿಯನ್ನು ಅಪೇಕ್ಷಿಸಲಾರೆ!" 

RAR (ಮಕಾತೀಬೆ ಮಿಂದಾನ್‌: ಹಕೀಮ್‌ ಮುಹಮ್ಮದ್‌ ಅಶ್ರಫ್‌) 

"_ ಸೈಯದ್‌ ಮೌದೂದಿಯವರು ಚಟಗಳ ಗುಲಾಮರಾಗಿರಲಿಲ್ಲ. ಹವಾಗುಣದ 
ಏರುಪೇರುಗಳಿ೦ದಲೂ ಅವರು ವಿಚಲಿತರಾಗುತ್ತಿರಲಿಲ್ಲ. ತಮ್ಮ ಪುತ್ರನಿಗೆ ಬರೆದ ಒಂದು 
ಪತ್ರದಲ್ಲಿ ಅವರು ಈ ರೀತಿ ಬರೆದಿರುವರು: 

"ಬ೦ಧನದ ದಿವಸ ನಿಮ್ಮೆ ಲ್ಲರ ಮುಂದೆ ಪಾನ್‌ ತಿಂದು ಹೊರಟಿಡ್ದೆ. ದಾರಿಯಲ್ಲಿ! [ಜೆ 
ಅದನ್ನು ಉಗಿದು ಬಾಯಿ ಮುಕ್ಕಳಿಸಿಕೊಂಡೆ. ಹದಿನೆಂಟು ವರ್ಷಗಳೆ ಆ ಚಟವನ್ನು ಆಗಲೇ 
ಬಿಟ್ಟು ಬಿಟ್ಟೆ. ತರುವಾಯ ಅದರ ನೆನಪೇ ನನಗೆ ಆಗಲಿಲ್ಲ. ನಡೆಯುವ ಅಭ್ಯಾಸವನ್ನು 
ತೊರೆದು ಅನೇಕ ವರ್ಷಗಳಾಗಿದ್ದವು. ಮೂತ್ರ ಕೋಶದ ಶೂಲೆಯಿಂದ ಕೆಲವು ಫರ್ಲಾಂಗ್‌ 
ನಡೆಯುವುದು ಕೂಡಾ ನನಗೆ ಸಾಧ್ಯವಿರಲಿಲ್ಲ. ಇಲ್ಲಿ ನಾನು ನಡೆಯುವ ಅಭ್ಯಾಸವನ್ನು 
ಬೆಳೆಸುತ್ತಾ ಈಗ ದಿನಕ್ಕೆ ಎಂಟು ಮೈಲಿ ನಡೆಯುತ್ತಿದ್ದೇನೆ. 'ಯಾವುದೇ ರೀತಿಯ 


56 ಸೈಯದ್‌ ಮೌದೂದಿ ಒಂದು ಪರಿಚಯ 


ಆಯಾಸವಾಗುವುದಿಲ್ಲ. ಚಳಿಗಾಲದಲ್ಲಿ ತಣ್ಣೀರಿನಿಂದ ವುರಭೂ ಮಾಡಿದರೆ ಮಾತ್ರವಲ್ಲ 
ಬಾಯಿ ತೊಳೆದರೂ ನನಗೆ ನೆಗಡಿಯಾಗುತ್ತಿತ್ತು. ಆದರೆ ಇಲ್ಲಿ ಬಂದ ಬಳಿಕ ಪೂರ್ಣ 
ಚಳಿಗಾಲದಲ್ಲಿ ತೆರೆದ ಜಾಗದಲ್ಲಿ ತಣ್ಣೀರು ಸ್ನಾನ ಮಾಡುತ್ತಿದ್ದೇನೆ. ತೆರೆದ ಜಾಗದಲ್ಲೇ 
ಮಲಗುತ್ತಿದ್ದೇನೆ. ಆದರೆ ಒ೦ದು ದಿನವೂ ನನಗೆ ನೆಗಡಿಯಾಗಲಿಲ್ಲ. ಈಗ ಸೆಕೆಗಾಲ 
ಆರ೦ಭವಾಗಿದೆ. ಆದರೆ ನಾನು ಬೀಸಣಿಕೆಯನ್ನು ಕೂಡಾ ಉಪಯೋಗಿಸಲಿಲ್ಲ. ಉತ್ತಮ 
ಹವಾಗುಣದಲ್ಲಿರುವಂತೆಯೇ ಓದು ಬರಹದ ಕೆಲಸವು ಅನೂಚಾನವಾಗಿ ನಡೆಯುತ್ತಿದೆ. 
ಇನ್ನು ಇನ್‌ಶಾ ಅಲ್ಲಾಹ್‌ ಅಧಿಕ ಕೆಲಸ ಮಾಡುವೆನು. ಇನ್ನಷ್ಟು ಶಕ್ತಿ ಮತ್ತು ಸಾಮರ್ಥ್ಯವನ್ನು 
ವ್ಯಯಿಸಿ ಕೆಲಸ ಮಾಡುವೆನು." (ಮಕಾತೀಬೆ ಬುಂದಾನ್‌) 

ಮೂತ್ರಕೋಶದ ಶೂಲೆ ತೀವ್ರವಾಯಿತು. 17, 18 ಗಂಟೆಗಳ ಕಾಲ ಮೂತ್ರ ನಿಂತು 
ಹೋಯಿತು. ' ಮೂತ್ರನಾಳದಲ್ಲಿ ಕಲ್ಲು ಬಂದು ಸಿಕ್ಕಿ ಹಾಕಿಕೊಂಡಿತ್ತು. ಸೈಯದ್‌ 
ಮೌದೂದಿಯವರು ಅಲ್ಲಾಹನಲ್ಲಿ ಮೊರೆ ಇಟ್ಟರು. ಕಲ್ಲು ನೀಗಿತು. ಶೂಲೆ ದೂರವಾಯಿತು. 
ಸೈಯದ್‌ ಮಾದಡೂದಿಯವರು ಎಂದಿನಂತೆ ಸಹಜವಾಗಿ ಮೂತ್ರ ವಿಸರ್ಜನೆ 
ಮಾಡಲಾರಂಭಿಸಿದರು. 


ವಿಮೋಚನೆ 


20 ತಿಂಗಳ ಸೆರೆವಾಸದ ವೇಳೆ ಸೈಯದ್‌ ಮೌದೂದಿಯವರು ವ್ಯಾಪಕ ಅಧ್ಯಯನ 
ನಡೆಸಿದರು. ತನ್ನ ಕೆಲವು ಗ್ರ೦ಥಗಳ ಮರು ಪರಿಶೀಲನೆ ಮಾಡಿ ಅವುಗಳಿಗೆ ಅಂತಿಮ ರೂಪ 
ನೀಡಿದರು. 'ಸೂದ್‌' (ಬಡ್ಡಿ) ಎಂಬ ಅವರ ಪ್ರಸಿದ್ಧ ಗ್ರಂಥದ ಎರಡನೇ ಭಾಗವು ಇದೇ 
ಜೈಲಿನಲ್ಲಿ ಬರೆಯಲ್ಪಟ್ಟಿತು. 'ತಪ್ಲೀಮುಲ್‌ ಕುರ್‌ಆನ್‌'ನ ಪ್ರಥಮ ಭಾಗವೂ ಇಲ್ಲಿಯೇ 
ಪೂರ್ಣಗೊಂಡು ಪ್ರಕಟಣೆಗೆ ಹೋಯಿತು. 

ಸೇಫ್ಟಿ ಏಕ್ಟ್‌ ($೩ ಸಿಂ!) ಪ್ರಕಾರ ಸರಕಾರವು ಸಾರ್ವಜನಿಕ ಹಿತಕ್ಕೆ ಧಕ್ಕೆಯಾಗಬಲ್ಲ 
ಯಾರನ್ನಾದರೂ ದಸ್ತಗಿರಿ ಮಾಡಿ ಜೈಲಿನಲ್ಲಿಡಬಹುದಾಗಿತ್ತು. ಸರಕಾರ ಬಯಸಿದರೆ ಆ 
ಅವಧಿಯನ್ನು ಆರಾರು ತಿಂಗಳುಗಳಿಗೆ ವಿಸ್ತರಿಸಬಹುದಾಗಿತ್ತು. ಈ ರೀತಿ ತನಗೆ ಬೇಡವಾದವರನ್ನು 
ತನಗಿಷ್ಟ ಬಂದಷ್ಟು ಕಾಲ ಜೈಲಿನಲ್ಲಿರಿಸಬಹುದೆ೦ದು ಸರಕಾರವು ಲೆಕ್ಕ ಹಾಕಿತ್ತು. ಜಮಾಅತೆ 
ಇಸ್ಲಾಮೂಯ ಈ ನಾಯಕರ ಜೊತೆಗೂ ಸರಕಾರವು ಅದನ್ನೇ ಮಾಡಿತು. ಎರಡು ಸಲ ಅವರ 
ಬಂಧನದ ಅವಧಿಯನ್ನು ವಿಸ್ತರಿಸಲಾಗಿತ್ತು. ಈಗ ಮತ್ತೆ ಎರಡು ತಿ೦ಗಳುಗಳು ಕಳೆದಿದ್ದವು. 
ಈ ರೀತಿ ಅವರು 20 ತಿಂಗಳ ಸೆರೆವಾಸ ಅನುಭವಿಸಿದ್ದರು. ಆಗ ಲಾಹೋರ್‌ ಹೈಕೋರ್ಟಿನಿಂದ 
ಒಂದು ತೀರ್ಪು ಹೊರಬಂತು. ಸೇಪ್ಪಿ ಏಕ್ಟ್‌ ಪ್ರಕಾರ ಬ೦ಧಿಸಲ್ಪಟ್ಟವರ ಬಂಧನದ ಅವಧಿಯನ್ನು 
ಕೇವಲ ಎರಡೇ ಸಲ ವಿಸ್ತರಿಸಬಹುದೆಂದೂ 18 ತಿಂಗಳ ಬಳಿಕ ಅವರನ್ನು 
ಸೆರೆಮನೆಯಲ್ಲಿರಿಸಬಾರದೆ೦ದೂ ಅದು ಆಜ್ಞಾಪಿಸಿತು. 


ಸೆಕ್ಕೂಲರಿಸ್ಟ್‌ಗಳ ಪಂಥಾಹ್ವಾನ 5 


ಆದ್ದರಿಂದ 1950ರ ಮೇ 28ರ೦ದು ಸರಕಾರವು ಈ ಮೂವರನ್ನು ಬೇಶರತ್‌ 
ಬಿಡುಗಡೆ ಮಾಡಿತು. ಸೈಯಬ್‌ ಮೌದೂದಿ ಮತ್ತು ಸಂಗಾತಿಗಳು ಬಂಧಮುಕ್ತರಾಗಿ 
ಮುಲ್ತಾನಿನಿಂದ ಲಾಹೋರಿಗೆ ತೆರಳಿದರು. ` 


ಸೆಕ್ಕೂಲರಿಸ್ಟ್‌ಗಳ ಪಂಥಾಹ್ವಾನ 

ಕುರ್‌ಆನ್‌ನಲ್ಲಿ ಇಸ್ಲಾಮೂ ಸಂವಿಧಾನ ಇದೆ ಎಂದು ಸಾಬೀತುಗೊಳಿಸುವವರಿಗೆ 
ತಾನು ಐದು ಸಾವಿರ ರೂಪಾಯಿ ಬಹುಮಾನ ನೀಡುವುದಾಗಿ ಸಿಂಧ್‌ ಪ್ರಾಂತ್ಯದ ಓರ್ವ 
ವಕೀಲರು ಘೋಷಿಸಿದ್ದರು. ಈ ಹೇಳಿಕೆಯು ಸರಕಾರಕ್ಕೆ ಬಹಳ ಖುಷಿ ಕೊಟ್ಟಿತು. ಏ.ಕೆ. 
ಬ್ರೋಹಿ ಎಂಬ ಆ ವಕೀಲರನ್ನು ಕೇಂದ್ರ ಸರಕಾರದ ಕಾನೂನು ಮಂತ್ರಿಯಾಗಿ ನೇಮಿಸಲಾಯಿತು. 
ಸೈಯದ್‌ ಮೌದೂದಿಯವರು ಈ ಪಂಥಾಹ್ವಾಸವನ್ನು ಸ್ವೀಕರಿಸಿದರು. ಅವರು 'ಇಸ್ಲಾಮೂ 
ಸಂವಿಧಾನದ ಬುನಾದಿಗಳು' ಎಂಬ ಗ್ರಂಥವನ್ನು ಬರೆದು ಪ್ರಕಟಿಸಿದರು. ಇಸ್ಲಾವೂ ಸಂವಿಧಾನವು 
ಅಲಿಖಿತ ಸಂವಿಧಾನವೆ೦ದು ಅದರಲ್ಲಿ ಪ್ರಸ್ತಾವಿಸಲಾಗಿತ್ತು. ಅಲಿಖಿತ ಸಂವಿಧಾನದ 
ಕಲ್ಪನೆಯೇನೂ ಹೊಸತಲ್ಲ, 18ನೇ ಶತಮಾನದ ತನಕ ಜಗತ್ತಿನ ಎಲ್ಲ ಸರಕಾರಗಳ 
ಸಂವಿಧಾನಗಳು ಅಲಿಖಿತವಾಗಿದ್ದುವು. ಬ್ರಿಟನ್ನಿನ ಸಂವಿಧಾನವು ಇಂದಿಗೂ ಅಲಿಖಿತ 
ಸಂವಿಧಾನವೇ ಆಗಿದೆ. ಅದರ ಬುನಾದಿಯು ಬ್ರಿಟನ್ನಿನ ಸಂಪ್ರದಾಯಗಳು, ಬ್ರಿಟಿಷ್‌ ' 
ಪಾರ್ಲಿಮೆಂಟಿನ ಕಾನೂನುಗಳು ಮತ್ತು ನ್ಯಾಯಾಂಗ ತೀರ್ಮಾನಗಳಾಗಿವೆ. ಇದೇ ರೀತಿ 
ಇಸ್ಲಾಮೂ ಸಂವಿಧಾನ ಕೂಡಾ ಲಿಖಿತ ರೂಪದಲ್ಲಿ ಇಲ್ಲ. ಅದನ್ನು ಲಿಖಿತ ರೂಪದಲ್ಲಿ 
ತರಬೇಕಾದರೆ ಕುರ್‌ಆನ್‌, ಪ್ರವಾದಿಚರ್ಯೆ, ಖುಲಫಾವುರ್ರಾಶಿದೀನ್‌ಗಳ ಚರ್ಯೆ ಹಾಗೂ 
ವಿದ್ವಾಂಸರ ತೀರ್ಮಾನಗಳನ್ನು ಅವಲಂಬಿಸಬೇಕು. 1952ರ ನವೆಂಬರ್‌ 24ರಂದು ಸೈಯದ್‌ 
ಮೌದೂದಿಯವರು ಕರಾಚಿಯ ಬಾರ್‌ ಎಸೋಸಿಯೇಶನ್‌ನಲ್ಲಿ 'ಇಸ್ಲಾಮೂ ಸ೦ವಿಧಾನದ 
ಕ್ರೋಢೀಕರಣ' ಎ೦ಬ ವಿಷಯದ ಮೇಲೆ ಮಾತನಾಡುತ್ತಾ ಈ ಪಂಥಾಹ್ವಾನದ ವಿವರವಾದ 
ಉತ್ತರ ನೀಡಿದರು. ಇದರ ಪರಿಣಾಮವಾಗಿ ಸ್ವಯಂ ಏ.ಕೆ. ಬ್ರೋಹಿಯವರು 1954ರ 
ಸಂವಿಧಾನ ನಿರ್ಮಾಣ ಸಭೆಯಲ್ಲಿ ಸಂವಿಧಾನದ ಇಸ್ಲಾಮೂ ತತ್ವಗಳನ್ನು ಮಂಡಿಸಿ ಮಂಜೂರು 
ಮಾಡಿಸಿದರು. 

ಸೈಯದ್‌ ಮೌದೂದಿಯವರ ವಿಚಾರಗಳು ಮಾತ್ರ ಏ.ಕೆ. ಬ್ರೋಹಿಯವರ ಮನಸೂರೆ 
ಗೊ೦ಡದ್ದಲ್ಲ. ಸೈಯದ್‌ ಮೌದೂದಿಯವರ ಚಾರಿತ್ರ್ಯ ಮತ್ತು ಅವರು ಹೂಡಿದ ಆಂದೋಲನದ 
ಬಗ್ಗೆಯೂ ಅವರು ಬಹಳ ಪ್ರಭಾವಿತರಾದರು. 1964ರ ನವೆಂಬರ್‌ 28ರಂದು ಢಾಕಾದ 
ಶಾಹ್‌ಬಾಗ್‌ ಹೋಟೆಲ್‌ನಲ್ಲಿ ಅವರು ಸೈಯದ್‌ ಮೌದೂದಿಯವರು ತಂದ ಕ್ರಾಂತಿಯ 
ಕುರಿತು ಈ ರೀತಿ ತಮ್ಮ ವಿಚಾರಗಳನ್ನು ಪ್ರಕಟಿಸಿದರು: 

“ನಾನು ಜಮಾಅತೆ ಇಸ್ಲಾಮಿನ ಸದಸ್ಯನಲ್ಲ. ಆದರೂ ಸೈಯದ್‌ ಮೌದೂದಿಯವರ 


ಈ ಸೈಯದ್‌ ಮೌದೂದಿ ಒಂದು ಪರಿಚಯ 


ಬಗ್ಗೆ ನನಗೆ ಅತ್ಯಧಿಕ ಗೌರವವಿದೆ. ಈ ತನಕ ಈ ದೇಶದಲ್ಲಿ ಯಾವ ಪಕ್ಷವೂ ಮಾಡಿರದ 
ಕಾರ್ಯವನ್ನು ಅವರು ಮಾಡಿದ್ದಾರೆ. ಅವರು ತತ್ವ ನಿಷ್ಠೆಯುಳ್ಳ, ನಿಸ್ವಾರ್ಥ ಮತ್ತು ನೈತಿಕ 
ಮೇರೆಗಳನ್ನು ಅತ್ಯಧಿಕ ಪಾಲಿಸುವ ಕಾರ್ಯಕರ್ತರ ಒಂದು ದೊಡ್ಡ ತಂಡವನ್ನು ಈ ದೇಶಕ್ಕೆ 
ಅರ್ಪಿಸಿದ್ದಾರೆ. ಅವರ ಮಟ್ಟಿಗೆ ಬಾಹ್ಮ ಜಯಾಪಜಯಗಳಿಗಿ೦ತ ತಮ್ಮ ತತ್ವಗಳ ಪಾಲನೆ 
ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಇದು ಇಡೀ ಸಮುದಾಯವು ಸೈಯದ್‌ ಮೌದೂದಿಯವರಿಗೆ 
ಚಿರಯಣಿಯಾಗಿರಬೇಕಾದಂತಹ ಮಹತ್ಸಾಧನೆಯಾಗಿದೆ. ಇದುವೇ ನನ್ನ ದೃಷ್ಟಿಯಲ್ಲಿ ಸೈಯದ್‌ 
ಮೌದೂದಿಯವರ ದೊಡ್ಡ ವಿಜಯ.”  (ಆಈನ್‌ ವಾರಪಶ್ರಿಕೆ- 1964 ಸೆಪ್ಟೆ೦ಬರ್‌ 19), 

ಸೈಯದ್‌ ಮೌದೂದಿಯವರು ಇಸ್ಲಾಮೊ ಸಂವಿಧಾನದ ವಿರೋಧಿಗಳನ್ನು ವೈಚಾರಿಕ 
ರಂಗದಲ್ಲಿ ಮಾತ್ರ ಸೋಲಿಸಿದ್ದಲ್ಲ. ಕ್ರಿಯಾ ರಂಗದಲ್ಲೂ ಇಸ್ಲಾಮೂ ಸಂವಿಧಾನಕ್ಕೆ ಸಾರ್ವಜನಿಕ 
ಬೆಂಬಲ ಗಳಿಸುವ ಸಲುವಾಗಿ ಬೃಹತ್‌ ಪ್ರಮಾಣದ ಸಾರ್ವಜನಿಕ ಆಂದೋಲನ ಹೂಡಿದರು. 
1952ರ ಮೇ 5ರಂದು ಕರಾಚಿಯ ಆರಾಮ್‌ ಬಾಗ್‌ನಲ್ಲಿ ಒ೦ದು ಬೃಹತ್‌ ಸಾರ್ವಜನಿಕ 
ಸಭೆಯ ಮೂಲಕ ಅಖಿಲ ಪಾಕಿಸ್ತಾನ ಮಟ್ಟದಲ್ಲಿ ಇಸ್ಲಾಮೂ ಸಂವಿಧಾನದ ಜಾರಿಗಾಗಿ 
ಒತ್ತಾಯಿಸಲು ಸಾರ್ವಜನಿಕ ಸಭೆಗಳ ಒ೦ದು ಸರಣಿಯನ್ನೇ ಪ್ರಾರಂಭಿಸಿದರು. 

ಸಮುದಾಯದ ಉಲೆಮಾಗಳು ಸಿದ್ದಪಡಿಸಿದ 22 ತತ್ವಗಳನ್ನು ಸಂಕ್ಷೇಪಿಸಿ ಒಂದು 
ಎಂಟಂಶ ಬೇಡಿಕೆಯನ್ನು ಸಿದ್ಧಗೊಳಿಸಲಾಯಿತು. ಲಕ್ಷಗಟ್ಟಲೆ ಜನರ ಸಹಿ ಇರುವ ಸುರುಳಿ 
(50101)ಯನ್ನು ಸಿದ್ಧಪಡಿಸಿ ಸಂವಿಧಾನ ನಿರ್ಮಾಣ ಸಭೆಗೆ ರವಾನಿಸಲಾಯಿತು. ದೇಶಕ್ಕೆ ಈ 
ಎಂಟಂಶ ಬೇಡಿಕೆಗಳ ಬುನಾದಿಯಲ್ಲಿ ಒಂದು ಇಸ್ಲಾಮೂ ಸಂವಿಧಾನವನ್ನು ನೀಡಬೇಕೆಂದೂ 
ಅದರಲ್ಲಿ ಅಪೇಕ್ಷಿಸಲಾಗಿತ್ತು. ಈ ಅಭಿಯಾನವು ಒಂದೆಡೆ ಇಸ್ಲಾಮೂ ಸಂವಿಧಾನದ ಕುರಿತು 
ಜನಜಾಗೃತಿ ಉ೦ಟು ಮಾಡಿತು. ಇನ್ನೊಂದೆಡೆ ಅದರ ಬಗ್ಗೆ ಸಾರ್ವಜನಿಕ ಒತ್ತಾಯವನ್ನು 
ಸರಕಾರದ ಗಮನಕ್ಕೆ ತಂದಿತು. 


ಪ್ರವಾದಿತ್ವ ಸಮಾಪ್ತಿ ಆಂದೋಲನ 


1952ರಲ್ಲೇ ಪಾಕಿಸ್ತಾನದ ಪಂಜಾಬ್‌ ಪ್ರಾಂತ್ಯದಲ್ಲಿತಪ್ರೀಕೆ ಖತಮೆನುಬುವ್ವತ್‌' 
(ಪ್ರವಾದಿತ್ವ ಸಮಾಪ್ತಿ ಆಂದೋಲನ) ತಾರಕಕ್ಕೇರಿತು. ಮುಸ್ಲಿಮ್‌ ಸಮುದಾಯವು 
ಒಕ್ಕೊರಳಿನಿ೦ದ ಕಾದಿಯಾನಿಗಳನ್ನು ಮುಸ್ಲಿಮೇತರ ಅಲ್ಪಸಂಖ್ಯಾತರೆಂದು ಘೋಷಿಸಬೇಕೆ೦ಬ 
ಬೇಡಿಕೆಯನ್ನು ಸರಕಾರದ ಮುಂದಿಟ್ಟಿತು. ಪಂಜಾಬಿನಾದ್ಯಂತ ಸಭೆ-ಸಮಾರಂಭಗಳ, ಮೆರವಣಿಗೆ 
ಮತ್ತು ಮತ ಪ್ರದರ್ಶನಗಳ ಕೇಂದ್ರೀಯ ವಿಷಯ ಇದುವೇ ಆಗಿತ್ತು. ಇದೇ ಸಂದರ್ಭದಲ್ಲಿ 
ಸೈಯದ್‌ ಮೌದೂದಿಯವರು 'ಕಾದಿಯಾನಿ ಸಮಸ್ಯೆ' ಎ೦ಬ ಕೃತಿಯನ್ನು ರಚಿಸಿ ಪ್ರಕಟಿಸಿದರು. 
ಕೇವಲ ಎರಡೇ ತಿಂಗಳಲ್ಲಿ ಪುಸ್ತಕದ ಒ೦ದು ಲಕ್ಷ ಪ್ರತಿಗಳು ಮಾರಾಟವಾದುವು. ಇದೇ ಕಿರು 
ಹೊತ್ತಗೆಯ ನೆಪದಲ್ಲಿ 1953ರ ಮೇ 11ರಂದು ಸೈಯದ್‌ ಮೌದೂದಿಯವರಿಗೆ ಮರಣ 


ಮರಣ ದಂಡನೆ ` 59 


ದಂಡನೆ ವಿಧಿಸಲ್ಪಟ್ಟಿತು. ಆದರೆ ಕಾದಿಯಾನಿಗಳನ್ನು ಅಲ್ಪಸಂಖ್ಯಾತರೆಂದು ಘೋಷಿಸಬೇಕೆಂಬ 
ಮುಸ್ಲಿಮ್‌ ಸಮುದಾಯದ ಬೇಡಿಕೆಯು ಕೊನೆಗೂ 1974ರ ಸೆಪ್ಟಂಬರ್‌ನಲ್ಲಿ ಈಡೇರಿತು. 
ಆಗಿನ ರುಖಲ್ಲಿಕಾರ್‌ ಅಲೀ ಭುಟ್ಟೋ ಸರಕಾರವು ಕಾದಿಯಾನಿಗಳನ್ನು ಮುಸ್ಲಿಮೇತರ 
ಅಲ್ಪಸಂಖ್ಯಾತರೆಂದು ಘೋಷಿಸಿತು. ಆದರೆ 1953ರಲ್ಲಿ ಸರಕಾರವು ಈ ಬೇಡಿಕೆಯ 
ಮಹತ್ವವನ್ನು ತಿಳಿದಿರಲಿಲ್ಲ. ಆದ್ದರಿಂದ ಕೇಂದ್ರ ಸರಕಾರವು 1953ರ ಫೆಬ್ರವರಿ 26ರಂದು 
ಕರಾಚಿಯಲ್ಲಿ ಪ್ರವಾದಿತ್ವ ಸಮಾಪ್ತಿ ಆಂದೋಲನದ ಪ್ರಮುಖ ನಾಯಕರನ್ನೆಲ್ಲಾ ಬಂಧಿಸಿತು. 
ಆಗ ಆ ಜ್ವಾಲಾಮುಖಿಯು ಸ್ಫೋಟಿಸಿತು. ಮಾರ್ಚ್‌ 6ರ೦ದು ಜನರಲ್‌ ಆರುಮ್‌ ಖಾನ್‌ 
ಲಷ್ಕರಿ ಶಾಸನ ಘೋಷಿಸಿದರು. ಅನೇಕ ಜೀವಗಳು ಬಲಿಯಾದುವು. ಕೋಟಿಗಟ್ಟಲೆ ಜನರ 
ಬಾಯಿಗಳಿಗೆ ಬೀಗ ಜಡಿಯಲಾಯಿತು. ಹಿಂಸೆ ಮತ್ತು ಅಧಿಕಾರ ಬಲದಿಂದ ಆ ' 
ಆ೦ದೋಲನವನ್ನು ತುಳಿಯಲಾಯಿತು. 

ಭಯಾಶಂಕೆಗಳ ಈ ವಾತಾವರಣದಲ್ಲಿ ಸೆಕ್ಕೂಲರ್‌ ಸಂವಿಧಾನದ ವಕ್ತಾರರು 
"ಮತ್ತೊಮ್ಮೆ ತಲೆ ಎತ್ತಿದರು. ಪ್ರಧಾನಮಂತ್ರಿ ಗುಲಾಮ್‌ ಮುಹಮ್ಮದ್‌ ಅವರು ಸೇನೆಯ 
ಸಹಾಯದಿ೦ದ ಜನತೆಯ ಬೇಡಿಕೆಯನ್ನು ಮಣ್ಣುಗೂಡಿಸಿದರು. ಸೆಕ್ಕೂಲರ್‌ ಸಂವಿಧಾನದ 
ಹಾದಿಯಲ್ಲಿ ಅವರಿಗೆ ಕಂಡಂತಹ ಏಕೈಕ ಆತಂಕ ಸೈಯದ್‌ ಮೌದೂದಿಯವರದ್ದಾಗಿತ್ತು. 
ಈ ಮುಳ್ಳನ್ನು ತಮ್ಮ ಹಾದಿಯಿ೦ದ ಶಾಶ್ವತವಾಗಿ ಕಿತ್ತೆಸೆಯಲು ಇದಕ್ಕಿ೦ತ ಉತ್ತಮ ಅವಕಾಶ 
ಲಭಿಸಲಾರದೆ೦ದು ಬಗೆದು ಅವರ ಮೇಲೆ ದೇಶದ್ರೋಹ ಮತ್ತು ಕ್ಷೋಭೆ ಹರಡುವ ಆರೋಪ 
ಹೊರಿಸಿ ಅವರನ್ನು ನೇಣು ಕಂಬಕ್ಕೆ ಏರಿಸುವ ಷಡ್ಯಂತ್ರ ಹೂಡಿ 1953ರ ಮಾರ್ಚ್‌ 28ರಂದು 
ಪ್ರಭಾತದ ಸಮಯ ಬಂಧಿಸಲಾಯಿತು. 


ಮರಣ ದಂಡನೆ 


ಈ ವಿವಾದಾಸ್ಪದ ವಿಧಿಯನ್ನು ಕೇಳಿ ಉಕ್ಕಿನಂತಹ ಮನೋದಾರ್ಡ್ಶದ ಸೈಯದ್‌ 
ಮೌದೂದಿಯ ಮೇಲೆ ಯಾವ ಪ್ರಭಾವವೂ ಆಗಲಿಲ್ಲ. ಸಹನೆಯ ಸಾಕಾರ ಮೂರ್ತಿಯಾದ 
ಅವರು ಮಾಡದ ತಪ್ಪಿಗೆ ನೀಡಲ್ಪಟ್ಟ ಈ ಮರಣ ದ೦ಡನೆಯ ಘೋಷಣೆಯನ್ನು ತಾಳ್ಮೆಯಿ೦ದ 
ಆಲಿಸಿದರು. 

"ತಾವು ಒಂದು ವಾರದೊಳಗೆ ಈ ಮರಣ ದಂಡನೆಯ ವಿರುದ್ಧ ರಾಷ್ಟ್ರಾಧ್ಯಕ್ಷರಿಗೆ ' 
ದಯಾ ಭಿಕ್ಷೆ ಸಲ್ಲಿಸಬಹುದು" ಎಂದು ಜೈಲಿನ ಅಧಿಕಾರಿ ಸೈಯದ್‌ ಮೌದೂದಿಗೆ ತಿಳಿಸಿದರು. 
ಆಗ ಅವರ ಮುಖ ಕೆಂಡದಂತೆ ಪ್ರಜ್ವಲಿಸುತ್ತಿತ್ತು. ಅವರು ಗ೦ಭೀರ ವದನರಾಗಿ ಈ ರೀತಿ 
ಉತ್ತರಿಸಿದರು: "ನನಗೆ ಯಾರ ದಯಾಭಿಕ್ಷೆಯೂ ಬೇಕಾಗಿಲ್ಲ. ಜೀವನ ಮರಣಗಳ ತೀರ್ಪು 
ಭೂಮಿಯಲ್ಲಾಗುವುದಲ್ಲ. ಅಡು ಆಕಾಶದಲ್ಲಾಗುತ್ತದೆ. ನೇಣು ಕಂಬದಲ್ಲಿ ನನ್ನ ಮರಣವು 
ಲಿಖಿತವಾಗಿದ್ದರೆ ಭೂಮುಖದ ಮೇಲಿರುವ ಯಾರಿಗೂ ನನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ. ನನ್ನ 


60 ಸೈಯದ್‌ ಮೌದೂದಿ ಒಂದು ಪರಿಚಯ 


ಅಂತ್ಯವು ನಿರ್ಧರಿತವಾಗಿರದಿದ್ದರೆ ಯಾರಿಂದಲೂ ನನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ.” ಸ್ವಲ್ಪ 
ಸಮಯ ಮೌನ ವಹಿಸಿದ ಬಳಿಕ ಅವರು ತಮ್ಮ ಸಂಗಾತಿಗಳಿಗೆ ಈ ರೀತಿ ಹೇಳಿದರು: "ನಾನು 
ಯಾವುದೇ ಅಪರಾಧವೆಸಗಿಲ್ಲ. ನಾನು ದಯಾ ಭಿಕ್ಷೆ ಬೇಡಲಾರೆ. ನನ್ನ ವತಿಯಿಂದ ಯಾರೂ 
ಅದನ್ನು ಮಾಡಬಾರದು. ನನ್ನ ತಾಯಿಯಾಗಲಿ, ಸೋದರನಾಗಲಿ, ಪತ್ನಿಯಾಗಲಿ, ಪುತ್ರರಾಗಲಿ 
ಈ ಕೆಲಸ ಮಾಡಬಾರದು. ಜಮಾಅತ್‌ ಸದಸ್ಮರಲ್ಲೂ ನನ್ನ ಬಿನ್ನಹ ಇಮೆವೇ ಆಗಿದೆ.” 

ಸೈಯದ್‌ ಮೌದೂದಿಯವರನ್ನು ಅವರಿದ್ದ ಜೈಲು ಕೋಣೆಯಿಂದ ಮರಣ ದಂಡನೆ 
ವಿಧಿಸಲ್ಪಟ್ಟಿವರಿಗಾಗಿರುವ ವಿಶೇಷ ಕೊಠಡಿಗೆ ವರ್ಗಾಯಿಸಲಾಯಿತು. ಅಲ್ಲಿ ಅವರು ಸರಕಾರದ 
ವತಿಯಿಂದ ಒದಗಿಸಲಾದ ಒಂದು ಶರ್ಟು ಮತ್ತು ನಾಡೆಯಿಲ್ಲದ ಇಜಾರು ಧರಿಸಿ 
ನೇಣುಗಂಬವನ್ನು ಏರುವುದರ ನಿರೀಕ್ಷೆಯಲ್ಲಿದ್ದರು. ಅವರನ್ನು ಅಲ್ಲಿಗೆ ತಲುಪಿಸಿದ ಜೈಲಾಧಿಕಾರಿ 
ಅವರಿಗೆ ಸಾಂತ್ವನ ನೀಡಿದಾಗ ಸೈಯದ್‌ ಮೌದೂದಿಯವರು ಎಂದಿನಂತೆ ಶಾಂತಚಿತ್ತರಾಗಿ 
"ನಾನು ಸ್ವಲ್ಪವೂ ಕಳವಳ ಪಡುವುದಿಲ್ಲ. ನಾನು ಸತ್ಯದ ಪಥದಲ್ಲಿ ನನ್ನ ಪ್ರಥಮ 
ಹೆಜ್ಜೆಯನ್ನಿರಿಸಿದಾಗಲೇ ನನಗೆ ಈ ಪರಿಸ್ಥಿತಿ ಒದಗಲಿದೆ ಎ೦ಬುದನ್ನು ಚೆನ್ನಾಗಿ ನಿರೀಕ್ಷಿಸಿದ್ದೆ. 
ನನಗೆ ಜೀವನ ನೀಡಿದವನ ಮಾರ್ಗದಲ್ಲೇ ಅದನ್ನು ಬಲಿ ನೀಡುವ ಸೌಭಾಗ್ಯವನ್ನು ಅವನು 
ನೀಡಿರುವುದು ಸಂತೋಷಕರ.” ಆ ರಾತ್ರಿಯನ್ನು ಸೈಯದ್‌ ಮೌದೂದಿಯವರು ಆ ಮರಣ 
ಕೋಣೆಯಲ್ಲಿ ಕಳೆದರು. ಅವರು ಒಂದು ಪವಿತ್ರ ಕುರ್‌ಆನ್‌ನ ಪ್ರತಿಯನ್ನು ಮಾತ್ರ ಅಲ್ಲಿಗೆ 
ಒಯ್ದಿದ್ದರು. ಆದರೆ ಅದನ್ನು ಇಡಲಿಕ್ಕೂ ಅಲ್ಲಿ ಸೂಕ್ತ ಸ್ಥಳವಿಲ್ಲದ ಕಾರಣ ಮರಳಿಸಿದರು. 
ಅವರಿಗೆ ಒದಗಿಸಲಾಗಿದ್ದ ಎರಡಡಿ ಅಗಲ ಐದಡಿ ಉದ್ದದ ಚಾಪೆಯಲ್ಲಿ ಮಲಗಿದರು. ಚಾಪೆಗೆ 
ಒರಗಿದ್ದೇ ತಡ, ನಿದ್ರಾವಶವಾಗಿ ಗೊರಕೆ ಹೊಡೆಯಲಾರಂಭಿಸಿದರು. ಫಾಶಿ ಶಿಕ್ನೆ ವಿಧಿಸಲ್ಪಟ್ಟ 
ಯಾವ ವ್ಯಕ್ತಿಯೂ ಈ ರೀತಿ ನಿಶ್ಚಿಂತೆಯಿಂದ ನಿದ್ರಿಸುವುದನ್ನು ತಾನು ಕಂಡಿಲ್ಲ ಎಂಡು ಜೈಲಿನ 
ಕಾವಲುಗಾರ ಹೇಳುತ್ತಾನೆ. 

ಈ ಮರಣ ದಂಡನೆಯ ತೀರ್ಪಿನ ಕುರಿತು ಪಾಕಿಸ್ತಾನದ ಒಳಗೂ ಹೊರಗೂ 
ಇಸ್ಲಾಮಿ ವಲಯಗಳಲ್ಲಿ ತೀವ್ರ ಪ್ರತಿಭಟನೆ ವ್ಯಕ್ತವಾಯಿತು. ಹಲವಾರು ದೇಶಗಳಿಂದ 
ನೂರಾರು ಸಂಘಟನೆಗಳ ನಾಯಕರು, ವಿದ್ವಾಂಸರು ಮತ್ತು ಬುದ್ದಿ ಜೀವಿಗಳು ಅದನ್ನು 
ಪ್ರತಿಭಟಿಸಿ ಅದನ್ನು ರದ್ದುಗೊಳಿಸಬೇಕೆಂದು ಅಪೇಕ್ಷಿಸಿ ಪಾಕಿಸ್ತಾನದ ಸರಕಾರಕ್ಕೆ ಸಂದೇಶ 
ಕಳುಹಿಸಿದರು. ಸರಕಾರ ಕೊನೆಗೂ ಮಣಿಯಬೇಕಾಯಿತು. ಅವರ ಮರಣ ದಂಡನೆಯ 
ತೀರ್ಪನ್ನು ಸರಕಾರವೇ ರದ್ದುಗೊಳಿಸಿತು. 


ಇಸ್ಲಾಮೂ ಸಂವಿಧಾನ 


1955 ಎಪ್ರಿಲ್‌ 28ರಂದು ಸೈಯದ್‌ ಮೌದೂದಿಯವರು ನೇಣುಗಂಬವನ್ನು 
ಸೋಲಿಸಿ, ಆಜೀವ ಸೆರೆವಾಸವನ್ನು ಪರಾಜಿತಗೊಳಿಸಿ ಜೈಲಿನಿಂದ ಹೊರ ಬಂದರು. ಎಪ್ರಿಲ್‌ 


ಪ್ರಥಮ ವಿದೇಶ ಯಾತ್ರೆ 61 


29ರಂದು ಅವರು ಲಾಹೋರಿಗೆ ತಲುಪಿದಾಗ ಅವರ ಅಭಿಮಾನಿಗಳು ಅವರಿಗೆ 
ಅಭೂತಪೂರ್ವವಾದ ಸ್ವಾಗತ ನೀಡಿದರು. ಪಾಕಿಸ್ತಾನದ ಅಧಿಕಾರರೂಢರು ಸೈಯದ್‌ 
ಮೌದೂದಿಯವರನ್ನು ಈ ತನಕ ನಾಲ್ಕು ಬಾರಿ ಬಂಧನಕ್ಕೊಳಪಡಿಸಿದ್ದರು. ಪ್ರತಿ ಸಲವೂ 
ಅವರನ್ನು ಸೆರೆಮನೆಯಲ್ಲೇ ಶಾಶ್ವತವಾಗಿ ಇರಿಸುವ ಬಯಕೆ ಹೊಂದಿದ್ದರು. ಆದರೆ ಅವರು 
ನಿರ್ಮಿಸಿದ ಕಾನೂನುಗಳ ಪ್ರಕಾರವೇ ಸೈಯದ್‌ ಮೌದೂದಿಯವರು ನಾಲ್ಕು ಸಲವೂ 
ಬ೦ಭಮುಕ್ತರಾಗಿ ಹೊರ ಬಂದಿದ್ದರು. 1953ರಲ್ಲಿ ಅವರಿಗೆ ಮರಣ ದಂಡನೆ ವಿಧಿಸಲಾಗಿತ್ತು. 
ತರುವಾಯ ಅದನ್ನು ಜೀವಾವಧಿ ಸೆರೆವಾಸಕ್ಕೆ ಬದಲಾಯಿಸಿತು. ಆದರೆ 1955ರ ಎಪ್ರಿಲ್‌ 
28ರಂದು ಮುಲ್ತಾನ್‌ ಜೈಲಿನ ದ್ವಾರಗಳು ತೆರೆದುವು. ಸೈಯದ್‌ ಮೌದೂದಿಯವರು ಹೊರ 
ಬಂದರು. 

ಜೈಲಿನಿಂದ ಹೊರ ಬಂದ ಬಳಿಕ ಮತ್ತೊಮ್ಮೆ : ಸೈಯದ್‌ ಮೌದೂದಿಯವರು 
ಇಸ್ಲಾಮಿ ಸಂವಿಧಾನದ ಬೇಡಿಕೆಯ ಆಂದೋಲನವನ್ನು ತೀವ್ರಗೊಳಿಸಿದರು. ಕೊನೆಗೂ 
1956ರ ಮಾರ್ಚ್‌ 23ರಂದು ಪಾಕಿಸ್ಥಾನಕ್ಕೆ ಒ೦ದು ಇಸ್ಲಾಮೂ ಸಂವಿಧಾನ ಲಭಿಸಿತು. 


ಪ್ರಥಮ ವಿದೇಶ ಯಾತ್ರೆ 


1956ರ ಜೂನ್‌ನಲ್ಲಿ ಡಮಾಸ್ಕಸ್‌ನಲ್ಲಿ 'ಮುಲ್‌ತಮರ್‌ ಆಲಮುಲ್‌ ಇಸ್ಲಾಮೂ' 
ಸಮ್ಮೇಳನ ಜರಗಿತು. ಸೈಯದ್‌ ಮೌದೂದಿಯವರನ್ನು ಅದಕ್ಕೆ ಆಹ್ವಾನಿಸಲಾಗಿತ್ತು. 

ಮುಲ್‌ತಮರ್‌ ಸಮ್ಮೇಳನದ ಬಳಿಕ ಸೈಯದ್‌ ಮೌದೂದಿಯವರು ಜೋರ್ಡಾನ್‌ 
ದೊರೆ ಶಾಹ್‌ ಹುಸೈನ್‌ ಅವರ ಆಮಂತ್ರಣದ ಮೇರೆಗೆ ಅಲ್ಲಿಗೆ ಹೋಗಿ ಒಂದು ಬಹಿರಂಗ 
ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದರು. ಅಲ್ಲಿ ಮಕಾಮು ಖಲೀಲ್‌ ಮತ್ತು ಹ. 
ಇಬ್ರಾಹೀಮ್‌(ಅ)ರವರ ಗೋರಿಯನ್ನು ಸ೦ದರ್ಶಿಸಿದರು. ಡಾ| ಸಈದ್‌ ರಮರಭಾನ್‌ರವರು 
ಸೈಯದ್‌ ಮೌದೂದಿಯವರಿಗೆ ಒಂದು ಸತ್ಕಾರ ಕೂಟವನ್ನು ಏರ್ಪಡಿಸಿದರು. ಇಖ್ವಾನುಲ್‌ 
ಮುಸ್ಲಿಮೂನ್‌ನ ಇತರ ನಾಯಕರೂ ಅದರಲ್ಲಿ ಭಾಗವಹಿಸಿದರು. ಸಈದ್‌ ರಮರುಾನ್‌ 
ಅವರ ಪತ್ನಿ ಇಖ್ವಾನುಲ್‌ ಮುಸ್ಲಿಮೂನ್‌ ಸ್ಥಾಪಕ ನಾಯಕ ಶಹೀದ್‌ ಹಸನುಲ್‌ ಬನ್ನಾ 
ಅವರ ಪುತ್ರಿಯಾಗಿದ್ದರು. ಸೈಯದ್‌ ಮೌದೂದಿಯವರಿಗೆ ತಮ್ಮ ಮಗಳ ಮನೆಗೆ ಹೋದಷ್ಟೇ 
ಆತ್ಮೀಯತೆ ಅಲ್ಲಿ ಅನುಭವವಾಯಿತು. 

ಹಜ್ಜ್‌ ನಿರ್ವಹಿಸುವ ಇರಾದೆಯಿ೦ದ 1956ರ ಜುಲೈ 11ರಂದು ಸೈಯದ್‌ 
ಮೌದೂದಿಯವರು ಡಮಾಸ್ಕಸ್‌ನಿ೦ಬ ಜಿದ್ದಾ ತಲುಪಿದರು. ಅಲ್ಲಿಂದ ಮಕ್ಕಾಕ್ಕೆ ತೆರಳಿ 16 
ದಿನಗಳನ್ನು ಅಲ್ಲಿ ಹಜ್ಜ್‌ ಕರ್ಮಗಳ ನಿರ್ವಹಣೆಯಲ್ಲಿ ಕಳೆದರು. ಜುಲೈ 27ರಂದು ಅಲ್ಲಿಂದ 
ಮದೀನಾಕ್ಕೆ ತೆರಳಿದರು. 


62 ಸ್ಥೆಯದ್‌ ಮೌದೂದಿ ಒಂದು ಪರಿಚಯ 


ಕುರ್‌ಆನ್‌ ಪರಾಮರ್ಶಿಸಿದ ಭೂಭಾಗಗಳ ಪ್ರವಾಸ 

1958ರ ಅಕ್ಟೋಬರ್‌ನಲ್ಲಿ ಮಾರ್ಶಲ್‌ ಲಾ ಸರಕಾರವು ಇತರ ರಾಜಕೀಯ ಪಕ್ಷಗಳ 
ಜತೆಗೆ ಜಮಾಲತೆ ಇಸ್ಲಾಮಿಯನ್ನೂ ನಿಷೇಧಿಸಿತು. ತನ್ಮೂಲಕ ಸೈಯದ್‌ ಮೌದೂದಿಯವರಿಗೆ 
ಜಮಾಲತ್‌ನ ಸಂಘಟನಾ ಕಾರ್ಯಗಳಿಂದ ದೀರ್ಫಾವಧಿಯ ಬಿಡುವು ದೊರೆಯಿತು. ಅವರು 
ಈ ಬಿಡುವು ಕಾಲವನ್ನು ಪೂರ್ಣವಾಗಿ ಗ್ರಂಥ ರಚನಾ ಕಾರ್ಕದಲ್ಲಿ ಅದರಲ್ಲೂ ವಿಶೇಷವಾಗಿ 
'ತಥ್ಹೀಮುಲ್‌ ಕುರ್‌ಆನ್‌' ಬರೆದು ಮುಗಿಸುವ ಕಾರ್ಯದಲ್ಲಿ ವಿನಿಯೋಗಿಸಿದರು. 

ಪವಿತ್ರ ಕುರ್‌ಆನ್‌ನಲ್ಲಿ ಪರಾಮರ್ಶಿಸಲ್ಪಟ್ಟಿ ಭೂಭಾಗಗಳ ಪ್ರವಾಸವನ್ನು ಸೈಯದ್‌ 
ಮೌದೂದಿಯವರು ಇದೇ ಅವಧಿಯಲ್ಲಿ ಕೈಗೊಂಡಿದ್ದರು. ಚೌಧುರಿ ಗುಲಾಮ್‌ ಮುಹಮ್ಮದ್‌ 
ಮತ್ತು ಮುಹಮ್ಮದ್‌ ಆಸಿಮ್‌ ಅವರ ಜೊತೆ ಸೇರಿ 1959ರ ನವೆ೦ಬರ್‌ 3ರಂದು ಸೈಯದ್‌ 
ಮೌದೂದಿಯವರು ಕರಾಚಿಯಿಂದ ಹಡಗಿನ ಮೂಲಕ ಹೊರಟು ಬಹ್ರೈನ್‌, ಸೌದಿ ಅರೇಬಿಯಾ, 
ಬೈತುಲ್‌ ಮಕ್ಲಿಸ್‌, ಈಜಿಪ್ಟ್‌ ಮುಂತಾದ ರಾಷ್ಟ್ರಗಳನ್ನು ಸಂದರ್ಶಿಸಿದರು. ಈ ಪ್ರವಾಸ 
ಕಥನವನ್ನು ಪ್ರಖ್ಯಾತ ಪಂಡಿತರಾದ ಮುಹಮ್ಮದ್‌ ಆಸಿಮ್‌ ಅವರು 'ಸಫರ್‌ ನಾಮಯೆ 
ಆರುyುಲ್‌ ಕುರ್‌ಆನ್‌' ಎಂಬ ತಮ್ಮ ಗ್ರಂಥದಲ್ಲಿ ಬರೆದಿರುವರು. ಈ ಪ್ರವಾಸ ಕಾಲದಲ್ಲಿ 
ಸೈಯದ್‌ ಮೌದೂದಿಯವರು ಅಲ್ಲಿನ ಪ್ರಮುಖ ವಿದ್ವಾಂಸರನ್ನೂ ನಾಯಕರನ್ನೂ 
ಭೇಟಿಯಾದರು. ಹೋದಲ್ಲೆಲ್ಲಾ ಸೈಯದ್‌ ಮೌದೂದಿಯವರಿಗೆ ಭವ್ಯ ಸ್ವಾಗತ ಲಭಿಸಿತು. 

ಈಜಿಪ್ಟ್‌ ಅಧ್ಯಕ್ಷ ಜಮಾಲ್‌ ಅಬ್ದುನ್ನಾಸರ್‌ರವರು ಪ್ರತಿಪಾದಿಸುತ್ತಿದ್ದ ಅರಬ್‌ 
ಜನಾ೦ಗೀಯವಾದವನ್ನು ಸೈಯದ್‌ ಮೌದೂದಿಯವರು ಶಮ್ಮ ಈ ಪ್ರವಾಸದ ವೇಳೆ ಅನೇಕ 
ಭಾಷಣಗಳಲ್ಲಿ ಖಂಡಿಸಿದರು. ಜಿದ್ದಾ ರೇಡಿಯೋದಲ್ಲಿ ಅವರ ಒಂದು ಸಂದರ್ಶನವೂ 
ಪ್ರಸಾರವಾಯಿತು. ನಮ್ಮನ್ನು ಏಕೀಕರಿಸುವ ಶಕ್ತಿಯು ಕೇವಲ ಇಸ್ಲಾಮ್‌ ಎಂದೂ, ಜನಾಂಗೀಯ, 
ರಾಷ್ಟ್ರೀಯ ಮತ್ತು ಭಾಷೀಯ ಸಂ೦ಕುಚಿತತೆಗಳೇ ನಮ್ಮನ್ನು ಹರಿ ಹಂಚಾಗಿಸಿದೆಯೆಂದೂ 
ಅವರು ಬಲವಾಗಿ ಪ್ರತಿಖಾದಿಸಿದರು. ಪ್ರಸ್ತುತ ಪ್ರವಾಸದ ವೇಳೆ ಅವರು ಉಮ್ರಾವನ್ನು 
ನಿರ್ವಹಿಸಿದರು. 


ಮದೀನಾ ವಾರ್ಸಿಟಿಯ ಯೋಜನೆ 


1961ರ ಕೊನೆಯಲ್ಲಿ ಸೈಯದ್‌ ಮೌದೂದಿಯವರು ಮತ್ತೊಮ್ಮೆ ಸೌದಿ ಅರೇಬಿಯಾಕ್ಕೆ 
ಭೇಟ ನೀಡಿದರು. ಈ ಸಲ ಅವರು ಶಾ ಸಊದ್‌ ಅವರ ಆಮಂತ್ರಣದ ಮೇರೆಗೆ ಮದೀನಾದಲ್ಲಿ 
ಸ್ಥಾಪಿಸಲು ಉದ್ದೇಶಿಸಲಾಗಿರುವ ಇಸ್ಲಾಮೂ ಯುನಿವರ್ಸಿಟಿಯ ಒ೦ದು ಸಮಗ್ರ 
ಯೋಜನೆಯೊಂದಿಗೆ ಅಲ್ಲಿಗೆ ಹೋಗಿದ್ದರು. ಅವರು ರಾಜರ ಅತಿಥಿಯೆ೦ಬ ನೆಲೆಯಲ್ಲಿ 
ರಿಯಾದ್‌ನಲ್ಲಿ ತಂಗಿದ್ದರು. ದಶಂಬರ 21ರಂದು ಅವರು ತಮ್ಮ ಸಂಗಾತಿಗಳಾದ ಚೌಧುರಿ 
ಗುಲಾಮ್‌ ಮುಹಮ್ಮದ್‌ ಮತ್ತು ಖಲೀಲ್‌ ಹಾಮಿದಿಯವರ ಜೊತೆಗೆ ರಾಜ ದರ್ಬಾರಿನಲ್ಲಿ 


ಮದೀನಾ ವಾರ್ಸಿಟಿಯ ಯೋಜನೆ 63 


ಹಾಜರಾದರು. ಅಲ್ಲಿ ಅವರಿಗೆ ಆದರಪೂಣ:” ಸ್ವಾಗತ ಲಭಿಸಿತು. ಸ್ವಯಂ ಶಾ ಸಊದ್‌ 
ಅವರು ಸೈಯದ್‌ ಮೌದೂದಿ ಮತ್ತು ಸಂಗಾತಿಗಳನ್ನು ಬರಮಾಡಿಕೊ೦ಡರು. ಸಲಾಮ್‌ 
ಮತ್ತು ಉಭಯ ಕುಶಲೋಪರಿಯ ಬಳಿಕ ಶಾ ಸಊದ್‌ ಅವರು ಸೈಯದ್‌ 
ಮೌದೂದಿಯವರನ್ನುದ್ದೇಶಿಸಿ ಈ ರೀತಿ ಹೇಳಿದರು: 

"ನಾವು ಪ್ರವಾದಿಯ ನಗರವಾದ ಮದೀನಾದಲ್ಲಿ ಒಂದು ಇಸ್ಲಾಮೂ 
ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬಯಸುತ್ತೇವೆ. ಅದರಲ್ಲಿ ಧರ್ಮ ವಿದ್ವಾಂಸರು ಸಿದ್ಧರಾಗಿ 
ಇಸ್ಲಾಮಿನ ಸಂದೇಶ ಪ್ರಚಾರದಲ್ಲಿ ನಿರತರಾಗುವ೦ತಾಗಬೇಕು. ಅದಕ್ಕಾಗಿ ತಮ್ಮನ್ನು 
ಆಹ್ವಾನಿಸಿದ್ದೇವೆ. ತಾವು ಇಸ್ಲಾಮಿನ ಸಂದೇಶ ಪ್ರಚಾರ ಕಾರ್ಯದಲ್ಲೇ ನಿರತರಾಗಿರುವವರು 
ಮತ್ತು ಅದರಲ್ಲೇ ಬಿಡುವಿಲ್ಲದೆ ದುಡಿಯುತ್ತಿರುವವರು ಎಂಬುದು ನಮಗೆ ತಿಳಿದಿದೆ. ಆದ್ದರಿಂದ 
ತಮ್ಮಿಂದ ನಾವು ಈ ಕಾರ್ಯದಲ್ಲಿ ಮಾರ್ಗದರ್ಶನ ಪಡೆಯಬಯಸಿದ್ದೇವೆ." 

(ಏಪ್ಕಾ, ಲಾಹೋರ್‌, ಜನವರಿ 1962) 
ಸೈಯದ್‌ ಮೌದೂದಿಯವರು ಶಾ ಸಊದರಿಗೆ ತಾವು ಸಿದ್ಧಪಡಿಸಿದ ಇಸ್ಲಾಮೊ 
ವಿಶ್ವವಿದ್ಯಾಲಯದ ಯೋಜನೆಯ ಪೂರ್ಣ ರೂಪರೇಖೆಗಳನ್ನು ನೀಡಿದರು. ಅದನ್ನವರು ಶಾ 
ಸಊದ್‌ರ ಅಪೇಕ್ಷೆಯಂತೆ ನವೆಂಬರ್‌ 1960ರಲ್ಲೇ ಸಿದ್ಧಪಡಿಸಿದ್ದರು. ಶಾ ಸಊದ್‌ ಅವರು 
ಆ ಕೂಡಲೇ ಈ ಯೋಜನೆಯ ಪರಿಶೀಲನೆಗಾಗಿ ಒಂದು ಸಮಿತಿಯನ್ನು ನೇಮಿಸಿದರು. 
ಸಮಿತಿಯಲ್ಲಿ ಸೈಯದ್‌ ಮೌದೂದಿಯವರ ಹೊರತಾಗಿ ರಿಯಾದ್‌ನ ಮುಫ್ತಿ ಮುಹಮ್ಮದ್‌ 
ಅಕ್ಬರ್‌, ರಿಯಾದ್‌ನ ಶರೀಲತ್‌ ಕಾಲೇಜಿನ ಪ್ರಿನ್ಸಿಪಾಲ್‌ ಶೇಖ್‌ ಅಬ್ದುಲ್ಲತೀಫ್‌, ಯೋಜಿತ 
ಮದೀನಾ ವಾರ್ಸಿಟಿಯ ಉಪಕುಲಪತಿ ಶೇಖ್‌ ಮುಹಮ್ಮದ್‌ ಬಿನ್‌ ಬುರ್ಕಾನ್‌ ಇದ್ದರು. 
ಸಮಿತಿಯು ನಾಲ್ಕು ದಿನಗಳ ಕಾಲ ಸೈಯದ್‌ ಮೌದೂದಿಯವರ ಯೋಜನೆಯ ಕುರಿತು 
ವಿಚಾರ ವಿನಿಮಯ ನಡೆಸಿತು. ವಿಶ್ವವಿದ್ಯಾಲಯದ ಶಿಕ್ಷಣ ಮಾಧ್ಯಮವು ಅರಬೀ 
ಆಗಿರುವುದೆಂದೂ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಅಂತರ್ರಾಷ್ಟ್ರೀಯ ಭಾಷೆಯನ್ನು 
ಕಲಿಸಲಾಗುವುದೆ೦ದೂ ತೀರ್ಮಾನಿಸಲಾಯಿತು. ತರುವಾಯ 10 ದಿನಗಳ ತನಕ ಸಮಿತಿಯು 
ಯೋಜನೆಯ ಇತರ ವಿವರಗಳ ಕುರಿತು ಚರ್ಚಿಸಿ ತೀರ್ಮಾನಿಸಿತು. 

1962ರ ಮೇ ತಿಂಗಳಲ್ಲಿ ಮದೀನಾ ಯುನಿವರ್ಸಿಟಿಯ ಸಲಹಾ ಸಮಿತಿಯ ಸಭೆಗೆ 
ಸೈಯದ್‌ ಮೌದೂದಿಯವರನ್ನೂ ಆಹ್ವಾನಿಸಲಾಗಿತ್ತು. ಇಸ್ಲಾಮೂ ಇತಿಹಾಸದ ಶಿಕ್ಷಣದ 
ಜೊತೆಗೆ ಇಸ್ಲಾಮೂ ಜಗತ್ತಿನ ಆಧುನಿಕ ಇತಿಹಾಸವನ್ನೂ ಪಠ್ಯಕ್ರಮದಲ್ಲಿ ಸೇರಿಸಲಾಯಿತು. 
ಇಂಗ್ಲೀಷ್‌ ಭಾಷೆಯನ್ನು ಕಡ್ಡಾಯವಾಗಿ ಕಲಿಸುವ ತೀರ್ಮಾನವಾಯಿತು. ಆಧುನಿಕ ಆರ್ಥಿಕ 
ಸಮಸ್ಯೆಗಳು ಮತ್ತು ಸಮಾಜಶಾಸ್ತ್ರ ಅಧ್ಯಯನವನ್ನೂ ಪಠ್ಯಕ್ರಮದಲ್ಲಿ ಅಳವಡಿಸಲಾಯಿತು. 

ಮದೀನಾ ವಾರ್ಸಿಟಿಯಲ್ಲಿ ಯಾವ ಇಮಾಮರ ಫಿಕ್ಹ್‌ (ಕರ್ಮಶಾಸ್ತ್ರ)ಅನ್ನು 
ಬೋಧಿಸಬೇಕೆಂಬ ಬಗ್ಗೆ ಸಾಕಷ್ಟು ಚರ್ಚೆಯ ಬಳಿಕ ಸೈಯದ್‌ ಮೌದೂದಿಯವರ ಅಭಿಪ್ರಾಯವು 


64 ಸೈಯವ್‌ ಮೌದೂದಿ ಒಂದು ಪರಿಚಯ 


ಬಹುಮತದಿಂದ ಅಂಗೀಕರಿಸಲ್ಪಟ್ಟಿತು. ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ನಾಲ್ಕೂ 
ಫಿಕ್ಸ್‌ ಗಳನ್ನು ಆಧಾರ ಸಹಿತ ಕಲಿಸಬೇಕೆಂದು ತೀರ್ಮಾನಿಸಲಾಯಿತು. ಸೌದಿ ಅರೇಬಿಯಾದ 
ಮಹಾ ಮುಫ್ತಿ ಮುಹಮ್ಮದ್‌ ಬಿನ್‌ ಇಬ್ರಾಹೀಮ್‌ ಮತ್ತು ಶೇಖ್‌ ಅಬ್ದುಲ್‌ ಅರೀರಭ್‌ 
ಬಿನ್‌ ಬಾರ್‌ ಅವರು ಕೂಡಾ ಸೈಯದ್‌ ಮೌದೂದಿಯವರ ಅಭಿಪ್ರಾಯವನ್ನು ಬೆಂಬಲಿಸಿದರು. 


ಜಾಗತಿಕ ಇಸ್ಲಾಮೂ ಸಂಘಟನೆ 


ಅದು ಈಜಿಪ್ಟ್‌ನ ಜಮಾಲ್‌ ಅಬ್ದುನ್ನಾಸಿರ್‌ರ 'ಅರಬ್‌ ಜನಾಂಗೀಯ ವಾದ'ದ 
ಉತ್ತುಂಗದ ಕಾಲವಾಗಿತ್ತು. ಅವರು ಅಲ್ಲಾಹನ ಪಾಶವನ್ನು ತೊರೆದಿದ್ದರು. ತಾನು ಫಿರ್‌ಔನ್‌ನ 
ಸಂತಾನಕ್ಕೆ ಸೇರಿದವನೆಂದು ಅವರು ದರ್ಷದಿಂದ ಹೇಳುತ್ತಿದ್ದರು. ರಶ್ಶಾದ ಬಾಲ ಬಡುಕನಾಗಿ 
ಸೋಶಲಿರುಮ್‌ನ ವಕ್ತಾರರಾಗಿ ಬಿಟ್ಟಿದ್ದರು. ದೇಶದಲ್ಲಿ ಇಸ್ಲಾಮೊ ವ್ಯವಸ್ಥೆಯ ಸ್ಥಾಪನೆಗಾಗಿ 
ಹೋರಾಡುತ್ತಿದ್ದ ಸಹಸ್ರಾರು 'ಇಖ್ವಾನುಲ್‌ ಮುಸ್ಲಿಮೂನ್‌' ನಾಯಕರನ್ನೂ ಕಾರ್ಯಕರ್ಕರನ್ನೂ 
ಕ್ರೂರವಾಗಿ ಹಿಂಸಿಸುತ್ತಿದ್ದರು. ಅನೇಕರ ಜೀವ ತೆಗೆಸಿದ್ದರು. ಇರಾಕ್‌ ಮತ್ತು ಸಿರಿಯಾಗಳನ್ನು 
ತಮ್ಮ ಸಹವರ್ತಿಗಳಾಗಿ ಮಾರ್ಪಡಿಸಿ ಇಸ್ಲಾಮಿನ ಪ್ರತಿಯೊ೦ದು ವಿಷಯವನ್ನು ಗೇಲಿ 
ಮಾಡಲಾರಂಭಿಸಿದ್ದರು. ಆದರೆ ಕೇವಲ ಭಾಷೆಯ ಆಧಾರದಲ್ಲಿ ರಚಿತವಾಗುವ ಜನಾ೦ಗೀಯ 
ರಾಷ್ಟ್ರಗಳು ಎಷ್ಟು ಬಲಹೀನವಾಗಿರುತ್ತವೆ೦ಬುದನ್ನು 1967ರ ಅರಬ್‌ ಇಸ್ರೇಲ್‌ ಯುದ್ದವು 
ಸಾಬೀತುಗೊಳಿಸಿತು. ಹನ್ನೊ೦ದು ಕೋಟಿ ಜನಸಂಖ್ಯೆ ಇರುವ ಅರಬರು ಬರೇ ಮೂವತ್ತು 
ಲಕ್ಷ್ಮ ಇಸ್ರೇಲರ ಕೈಯಲ್ಲಿ ಹೀನಾಯ ಸೋಲನುಭವಿಸಿದರು. ಮುಸ್ಲಿಮರ ಪ್ರಥಮ ಕಿಬ್ಲಾ 
ಆಗಿದ್ದ ಪವಿತ್ರ ಬೈತುಲ್‌ ಮಕ್ಷಿಸ್‌, ಸೀನಾಯಿ ಮರುಭೂಮಿ, ಸುಯೇರುಖ್‌ ಕಾಲುವೆಗಳು 
ಇಸ್ರೇಲ್‌ನ ವಶವಾದುವು. 

ಹೃದಯದಲ್ಲಿ ಇಸ್ಲಾಮಿನ ಕಿಡಿಯಿದ್ದವರು ಈ ಪರಿಸ್ಥಿತಿಯನ್ನು ಕಂಡು ಅತ್ಯ೦ತ 
ಕಳವಳ ಮತ್ತು ದುಃಖಕ್ಕೀಡಾದರು. ಕಾಲು ಶತಮಾನ ಹಿ೦ದೆಯೇ ಸೈಯದ್‌ ಮೌದೂದಿಯವರು 
'ಮಸ್‌ಅಲಯೆ ಕೌಮಿಯತ್‌' ಎ೦ಬ ಗ್ರ೦ಥ ಬರೆದು ಮುಸ್ಲಿಮರ ರಾಷ್ಟ್ರೀಯತೆಯ ಬುನಾದಿಯು 
ಭಾಷೆ, ವರ್ಣ, ವಂಶ ಮತ್ತು ದೇಶವಾಗಿರದೆ ಪವಿತ್ರ ವಚನ (ಕಲಿಮತುತ್ತಯ್ಯಿಬ?) ಆಗಿದೆ 
ಎ೦ಬುದನ್ನು ಸ್ಪಷ್ಟಪಡಿಸಿದ್ದರು. 1962ರ ಮೇ ತಿ೦ಗಳ 18ರ೦ದು ಪವಿತ್ರ ಮಕ್ಕಾ ಪಟ್ಟಣದ 
ರಾಜಭವನದಲ್ಲಿ 'ರಾಬಿತತುಲ್‌ ಆಲಮಿಲ್‌ ಇಸ್ಲಾಮೂ'ಯ ಸಭೆ ಆರಂಭವಾಯಿತು. ಅದರಲ್ಲಿ 
32 ರಾಷ್ಟ್ರಗಳ 120 ಪ್ರತಿನಿಧಿಗಳು ಭಾಗವಹಿಸಿದರು. ಪಾಕಿಸ್ತಾನದಿಂದ ಸೈಯದ್‌ 
ಮೌದೂದಿಯವರನ್ನು ಆಹ್ವಾನಿಸಲಾಗಿತ್ತು. ಕ | ' 

ರಾಬಿತಾ ಸಭೆಯಲ್ಲಿ ಸೈಯದ್‌ ಮೌದೂದಿಯವರು "ಸಾಮಾಜಿಕ ನ್ಯಾಯದ ವಾಸ್ತವಿಕತೆ 
ಮತ್ತು ಅದನ್ನು ಸ್ಥಾಪಿಸುವ ವಿಧಾನ" ಎಂಬ ಒ೦ದು ಪ್ರಬ೦ಧವನ್ನು ಮಂಡಿಸಿದರು. ಅದರಲ್ಲಿ 
ಸಾಮಾಜಿಕ ನ್ಯಾಯವನ್ನು ಇಸ್ಲಾಮೂ ಜೀವನ ವ್ಯವಸ್ಥೆಯ ಸ್ಥಾಪನೆಯ ಮೂಲಕ ಮಾತ್ರ 


ಜಮಾಲತ್‌ ನಿಷೇಧ 65 


ಸಾಧಿಸಬಹುದೆಂದು ಬಲವಾಗಿ ಪ್ರತಿಪಾದಿಸಿದ್ದ: ರು. ಸೋಶಲಿಸ್ಟ್‌ ಈಜಿಪ್ಟ್‌ನ ಮುಪ್ತಿಯವರ 
ಸಮೇತ ಎಲ್ಲರೂ ಆ ಪ್ರಬಂಧವನ್ನು ಮೆಚ್ಚಿದರು. ಸಭೆಯು ಸ ಅದರ ವಾಕೈದಲ್ಲೇ 
ಸರ್ವಾನುಮತದಿಂದ ಈ ಕೆಳಗಿನ ಠರಾವು ಮಂಜೂರು ಮಾಡಿತು: 

"ಸಾಮಾಜಿಕ ನ್ಯಾಯದ ಸ್ಥಾಪನೆಯು ಇಸ್ಲಾಮಿನ ಸಮಗ್ರ ವ್ಯವಸ್ಥೆ ಮತ್ತು ನ್ಯಾಯಯುತ , 
ಆದೇಶಗಳ ಮೂಲಕ ಮಾತ್ರ ಸಾಧ್ಯ. ಇಸ್ಲಾಮಿನಲ್ಲಿ ವರ್ಗ ಸಂಘರ್ಷಕ್ಕೆ ಆಸ್ಪದವಿಲ್ಲ. 
ಇಸ್ಲಾಮ್‌ ಸಂಪೂರ್ಣ ಇಸ್ಲಾಮೊ ಸೋದರತೆ ಮತ್ತು ಪರಸ್ಪರ ಸಹಕಾರ- ಸಹಾನುಭೂತಿಯನ್ನು 
ಪ್ರತಿಪಾದಿಸುತ್ತದೆ. ಇಸ್ಲಾಮ್‌ ವ್ಯಕ್ತಿಗಳ ನ್ಯಾಯಸಮ್ಮತ ಹಕ್ಕುಗಳ ಸಂರಕ್ಷಣೆ ಮಾಡುತ್ತದೆ. 
ಸಂಪತ್ತಿನ ಕೇಂದ್ರೀಕರಣವನ್ನು ತಡೆಯುತ್ತದೆ. ಇಸ್ಲಾಮಿನ ಎಲ್ಲ ತತ್ವಗಳು ಸೋಶಲಿಸಮ್‌, 
ಕಮ್ಯೂನಿಸಮ್‌ ಮತ್ತು ಬಂಡವಾಳೆಶಾಹಿತ್ವಗಳೆಂತಹ ಆಮದು ಮಾಡಲ್ಪಟ್ಟ ವ್ಯವಸ್ಥೆಗಳಿಂದ 


: ನಮ್ಮನ್ನು ಪೂರ್ಣ ನಿರಪೇಕ್ಷಗೊಳಿಸುತ್ತವೆ." 


ಈ ಇಸ್ಲಾಮೂ ಸಂದೇಶದ ಪ್ರಚಾರ ಮತ್ತು ಇಸ್ಲಾಮೂ ಜಗತ್ತನ್ನು ಇಸ್ಲಾಮಿನ 
ವೈರಿಗಳ ಕುತ೦ತ್ರಗಳಿ೦ದ ರಕ್ಷಿಸುವ ಉದ್ದೇಶದಿಂದ ರಚಿಸಲ್ಪಟ್ಟ 'ರಾಬಿತತುಲ್‌ ಆಲಮಿಲ್‌ 
ಇಸ್ಲಾಮೂ'ಯ ಕೇಂದ್ರ ಕಾರ್ಯಕಾರಣಿಗೆ ಸೈಯದ್‌ ಮೌದೂದಿಯವರನ್ನು ಆರಿಸಲಾಯಿತು. 
ಆ ಬಳಿಕ ಸೈಯದ್‌ ಮೌದೂದಿಯವರು 'ರಾಬಿತಾ' ಸಭೆಗಳಲ್ಲಿ ಭಾಗವಹಿಸಲು ಸೌದಿ 
ಅರೇಬಿಯಾಕ್ಕೆ ಹೋದಾಗಲೆಲ್ಲಾ ಅವರನ್ನು ಅಲ್ಲಿನ ಆಡಳಿತ ವರ್ಗ, ವಿದ್ವಾ೦ಸರು, 
ಬುದ್ಧಿಜೀವಿಗಳು ಮತ್ತು ಯುವಕರು ಬಹಳ ಗೌರವಾದರಗಳೊಂದಿಗೆ ಕಾಣುತ್ತಿದ್ದರು. 


ಜಮಾಅತ್‌ ನಿಷೇಧ 


ಜಮಾಲತೆ ಇಸ್ಲಾಮೂ 1963ರ ನವೆಂಬರ್‌ ತಿಂಗಳಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿ 
ತರಲು ಒತ್ತಾಯಿಸುವ ಸಲುವಾಗಿ ಒ೦ದು ಅಖಿಲ ಪಾಕಿಸ್ತಾನ್‌ ಚಳವಳಿಯನ್ನೇ ಆರಂಭಿಸಿತು. 
ದೇಶದ ಹೆಸರು 'ಇಸ್ಲಾಮಿಕ್‌ ರಿಪಬ್ಲಿಕ್‌ ಆಫ್‌ ಪಾಕಿಸ್ತಾನ್‌' ಎ೦ದಾಗಬೇಕೆ೦ದೂ ಮೂಲಭೂತ 
ಹಕ್ಕುಗಳನ್ನು ಪುನಃ ಸ್ಡಾಪನೆಗೊಳಿಸಬೇಕೆ೦ದೂ, ವಯಸ್ಕ ಮತದಾನ ಪದ್ಧತಿಯಂತೆ ನೇರ 
ಚುನಾವಣೆ ನಡೆಸಬೇಕೆ೦ದೂ ಅದು ಕರೆ ನೀಡಿತು. ಪ್ರಸ್ತುತ ಬೇಡಿಕೆಗಳ ಲಿಖಿತ ಅರ್ಜಿಯನ್ನು 
ಲಕ್ಷಾಂತರ ಜನರು ಸಹಿ ಮಾಡಿ ಕಳುಹಿಸಿಕೊಟ್ಟರು. ಅದು ನ್ಯಾಷನಲ್‌ ಎಸೆ೦ಬ್ಲಿಯ ಢಾಕಾ 
ಅಧಿವೇಶನದ ಮುಂಡೆ ಸಮರ್ಪಿಸಲ್ಪಟ್ಟಿತು. ಅದರ ಫಲವಾಗಿ ನಿರೀಕ್ಷಿಸಿದಂತೆ ಸರಕಾರವು 
1964 ಜನವರಿ 6ರಂದು ಜಮಾಅತೆ ಇಸ್ಲಾಮೂಯನ್ನು ನಿಷೇಧಿಸಿತು. ಜಮಾಅತೆ ಇಸ್ಲಾಮಿಯ 
44 ಮಂದಿ ನಾಯಕರನ್ನು ಬಂಧಿಸಲಾಯಿತು. ಪಾಕಿಸ್ತಾನದಲ್ಲಿದ್ದ ಪಕ್ಷದ ಎಲ್ಲಾ ಕಚೇರಿಗಳ 
ಮೇಲೂ ಸರಕಾರದ ದಾಳಿ ನಡೆಯಿತು. ಬೈತುಲ್‌ಮಾಲ್‌ನ ಹಣ, ಕಡತಗಳು, ಎಲ್ಲಾ ಲೆಕ್ಕ 
ಪುಸ್ತಕ ಮತ್ತು ದಾಖಲೆ ಪತ್ರಗಳು ಜಪ್ತಿ ಮಾಡಲ್ಪಟ್ಟವು. 'ಶರ್ಜುಮಾನುಲ್‌ ಕುರ್‌ಆನ್‌' 
ಮಾಸಿಕವನ್ನು ನಿಷೇಧಿಸಲಾಯಿತು. ಅಂದು ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಜಮಾಅತ್‌ 


66 ಸೈಯದ್‌ ಮೌದೂದಿ ಒಂದು ಪರಿಚಯ 


ಕೇಂದ್ರ ಕಚೇರಿಯಲ್ಲಿ ಸೈಯದ್‌ ಮೌದೂದಿಯವರನ್ನೂ 12 ಮಂದಿ ಇತರ ನಾಯಕರನ್ನೂ 
ಬಂಧಿಸಲಾಯಿತು. 

ಹನ್ನೊಂದು ದಿನಗಳು ಕಳೆದ ಬಳಿಕ ಸರಕಾರವು ಬಂಧನದ ` ಕಾರಣವನ್ನು 
ಪ್ರಕಟಿಸಿತು. ಅದರಲ್ಲಿ ಎರಡು ಕಾರಣಗಳನ್ನು ನೀಡಲಾಗಿತ್ತು. ಜಮಾಲತ್‌ ಪಾಕಿಸ್ತಾನದ 
ವಾಜಕೀಯ ಅಧಿಕಾರವನ್ನು ಕಿತ್ತು ಕೊಳ್ಳಲು ಹವಣಿಸುತ್ತಿದೆ. ತರ್ಜುಮಾನುಲ್‌ ಕುರ್‌ಆನ್‌ನ 
1963 ಅಕ್ಟೋಬರ್‌ ಮಾಸ . ಪತ್ರಿಕೆಯಲ್ಲಿ ಇರಾನಿನ ರಾಜಾಳ್ವಿಕೆಯ ಬಗ್ಗೆ ಟೀಕಿಸಿ 
ಬರೆಯಲಾಗಿದೆ. ' 

1963 ಅಕ್ಟೋಬರ್‌ ಸಂಚಿಕೆಯಲ್ಲಿ ತರ್ಜುಮಾನುಲ್‌ ಕುರ್‌ಆನ್‌, ಇರಾನಿನಲ್ಲಿ ` 
ಮುಹಮ್ಮದ್‌ ಷಾ ಪಹ್ನವಿಯವರ ಸರಕಾರವು ಕ್ರಾಂತಿಕಾರಿಗಳೊಂದಿಗೆ ನಡೆಸುವ ದೌರ್ಜನ್ಯ, 
ದಬ್ಬಾಳಿಕೆಯ ವಿರುದ್ದ ಸ್ವರ ಎತ್ತಿ ಅದನ್ನು ತೀವ್ರವಾಗಿ ಖಂಡಿಸಿತ್ತು. ಜಮಾಲತನ್ನು ನಿಷೇಧಿಸಲು 
ಸರಕಾರವನ್ನು ಪ್ರೇರೇಪಿಸಿದ ಕಾರಣ ಇದುವೇ ಆಗಿತ್ತು. ಷಾ ಸರಕಾರ ಮತ್ತು ಅಯ್ಯೂಬ್‌ 
ಸರಕಾರಗಳು ತಮ್ಮ ದೇಶ ಬಾಂಧವರ ಮೇಲೆ ಒಂದೇ ರೀತಿಯ ' ದೌರ್ಜನ್ಯ ಹಾಗೂ 
ಹಿಂಸೆಯನ್ನು ಎಸಗುತ್ತಿದ್ದುವು. ಆದ್ದರಿಂದ ಇಬ್ಬರೂ ಇಸ್ಲಾಮೂ ಆಂದೋಲನಗಳ ಬಗ್ಗೆ 
ಏಕಾಭಿಪ್ರಾಯ ತಾಳಿದ್ದು ಸಹಜವೇ ಆಗಿತ್ತು. 

ಸರಕಾರವು ರಚಿಸಿದ ಪುನರ್‌ ಪರಿಶೀಲನಾ ಮಂಡಳಿಯ ನಿರಪರಾಧಿತ್ವವನ್ನು 
ಸಾಬೀತುಪಡಿಸಲಿಕ್ಕೆ ಪಶ್ಚಿಮ ಪಾಕಿಸ್ತಾನದ ವಿವಿಧ ಜೈಲುಗಳಲ್ಲಿದ್ದ ಜಮಾಲತ್‌ ನಾಯಕರನ್ನು 
ಲಾಹೋರಿನಲ್ಲಿ ಒ೦ದುಗೂಡಿಸಲಾಯಿತು. 

ಫೆಬ್ರವರಿ 28ರಂದು ಅಬುಲ್‌ ಆಲಾ ಮೌದೂದಿಯವರು ತಮ್ಮ ಲಿಖಿತ ಹೇಳಿಕೆಯನ್ನು 
ಸಮಿತಿಯ ಮುಂದಿಟ್ಟರು. ಅದರಲ್ಲಿ ಬಂಧನದ ನೈಜ ಹಿನ್ನೆಲೆ ಏನೆಂದು ವಿವರಿಸಲಾಗಿತ್ತು. 
ಸರಕಾರದ ಎಲ್ಲ ಆರೋಪಗಳಿಗೂ ಅದರಲ್ಲಿ ಉತ್ತರಿಸಲಾಗಿತ್ತು. ಶೂರಾ ಸದಸ್ಯರ ಪೈಕಿ 
ಪ್ರತಿಯೊಬ್ಬರೂ ಸಮಿತಿಯ ಮುಂದೆ ತಮ್ಮ ನಿರಪರಾಧಿತ್ವವನ್ನು ಸಾಬೀತುಗೊಳಿಸಿದರು. 
ಸೈಯದ್‌ ಮೌದೂದಿಯವರು ಮಂಡಳಿಯ ಮುಂದೆ ಒಂದು ಪ್ರಶ್ನೆಯನ್ನಿಟ್ಟರು: "ನಾನು 
ಕಾನೂನಿಗೆ ವಿರುದ್ಧವಾಗಿ ಕಾರ್ಯವೆಸಗಿದ್ದೇನೆ ಎಂಬುದಕ್ಕೆ ನಿಮ್ಮ ಬಳಿ ಏನಾದರೂ ಪುರಾವೆ 
ಇದೆಯೇ?" ತಮಗೆ ಸರಕಾರವು ಇಂತಹ ಮಾಹಿತಿಯನ್ನು ನೀಡಿಲ್ಲವೆ೦ದೂ, ನಿಮಗೇನು 
ಹೇಳಲಿಕ್ಕಿದೆಯೋ ಅದನ್ನು ಹೇಳಬಹುದೆ೦ದೂ ಸಮಿತಿಯ ಸದಸ್ಯರು ಉತ್ತರ ನೀಡಿದರು. 
ಹೇಗಾದರೂ ಐದು ದಿವಸದ ಈ ಪ್ರಹಸನ 1964ರ ಮಾರ್ಚ್‌ 3ರಂದು ಕೊನೆಗೊಂಡಿತು. 
ಮಾರ್ಚ್‌ 5ರಂದು ಪುನಃ 6 ತಿಂಗಳವರೆಗೆ ನಿಮ್ಮ ಬಂಧನವನ್ನು ಮುಂದುವರಿಸಲಾಗಿದೆ 
ಎಂಬ ಆಜ್ಞೆ ಅವರಿಗೆ ಲಭಿಸಿತು. ಅಂದಿಗೆ ಈ ಮೊದಲು ಬಂಧಿಸಿದಾಗ ನೀಡಿದ ಕಾಲಾವಧಿ 
ಮುಗಿದಿತ್ತು. | 


67 


""ನಾನು ನಿಮ್ಮನ್ನು ಕೊಲ್ಲಲು ಬ೦ದವನು'' 

1970ರ ಸೆಪ್ಟೆಂಬರ್‌ 6ರಂದು ಸೈಯದ್‌ ಮೌದೂದಿಯವರನ್ನು ಕೊಲೆ ಮಾಡುವ 
ಉದ್ದೇಶದಿಂದ ಓರ್ವ ಯುವಕ ಜಮಾಅತ್‌ ಕೇಂದ್ರದಲ್ಲಿರುವ ಅವರ ನಿವಾಸಕ್ಕೆ ಬಂದನು. 
ಆ ಯುವಕನ ಹೆಸರು ರಾಹಿದ್‌ ಇಕ್ಬಾಲ್‌. ಸರ್ಗೋದಾ ಜಿಲ್ಲೆಯ ಜೌಹರಾಬಾದ್‌ನ ನಿವಾಸಿ. 
ಹರುಾರವಿ ಗುಂಪಿನ ಓರ್ವ ನಾಯಕ ಕಾಸಿಮೂಯವರು ಆತನ ಊರಿಗೆ ಬಂದಿದ್ದರು. ಅವರು 
ತಮ್ಮ ಭಾಷಣದಲ್ಲಿ ಸೈಯದ್‌ ಮೌದೂದಿಯವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು 
ಹೊರಿಸಿದರು. "ಮೌದೂದಿ ಪ್ರವಾದಿಗಳ ವಿರುದ್ದ ಬರೆಯುತ್ತಾನೆ. ಸಹಾಬಿಗಳ ಗೌರವಕ್ಕೆ 
ಕುಂದುಂಟು ಮಾಡುತ್ತಾನೆ. ಪ್ರವಾದಿ ಮುಹಮ್ಮದ್‌(ಸ)ರನ್ನು ದೂಷಿಸುತ್ತಾನೆ." ಎಂದೆಲ್ಲಾ 
ಅವರು ತಮ್ಮ ಭಾಷಣದಲ್ಲಿ ಹೇಳಿದರು. ಇದನ್ನು ಕೇಳಿದ ರುಾಹಿದ್‌ ಇಕ್ಬಾಲ್‌ ಕೆರಳಿ 
ಕೆಂಡವಾದನು. ಇಂತಹ ಮನುಷ್ಯನನ್ನು ಜೀವಸಹಿತ ಬಿಡಬಾರದೆಂದು ನಿರ್ಧರಿಸಿದನು. 
ಮಾಂಸದಂಗಡಿಯಿಂದ ಒಂದಡಿ ನಾಲ್ಕೂವರೆ ಅಂಗುಲದ ಚೂರಿಯೊಂದನ್ನು ಪಡೆದನು. 
ಆತ 1970ರ ಸೆಪ್ಟೆಂಬರ್‌ 6ರಂದು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಜಮಾಅತ್‌ ಕೇಂದ್ರ 
ಕಚೇರಿಗೆ ತಲುಪಿದನು. ತನ್ನ ವಸ್ತ್ರಗಳ ಮೂಟೆಯನ್ನು ಮಾಳಿಗೆ ಏರುವ ಏಣಿಯ ಕೆಳಗೆ 
ಅಡಗಿಸಿಟ್ಟು ಬಂದು ಕುರ್ಚಿಯ ಮೇಲೆ ಕುಳಿತನು. 

ಅಂದು ಸೈಯದ್‌ ಮೌದೂದಿಯವರಿಗೆ ಅಸರ್‌ ನಮಾರು್‌ ಆಗುವ ತನಕ ಹೊರಗೆ 
ಬರುವ ಕೆಲಸ ಬೀಳಲಿಲ್ಲ, ಅಸರ್‌ ನಮಾರು್‌ನ ವೇಳೆ ಆಗುತ್ತಲೇ ಕೇಂದ್ರ ಕಚೇರಿಯಲ್ಲಿದ್ದವರು 
ನಮಾರಭ್‌ನ ಸಿದ್ಧತೆಯಲ್ಲಿ ತೊಡಗಿದರು. ಎಲ್ಲರೂ ನಮಾರಫ್‌ಗೆ ಸಜ್ಜಾಗುವುದನ್ನು ಕಂಡು 
ರುಾಹಿದ್‌ ಇಕ್ಬಾಲ್‌ ಚೂರಿಯನ್ನು ಯಾರಿಗೂ ಕಾಣದಂತೆ ವಸ್ತ್ರದ ಮೂಟೆಯಲ್ಲಿ ಅಡಗಿಸಿಟ್ಟು 
ವುರುೂ ಮಾಡತೊಡಗಿದ. ಸೈಯದ್‌ ಮೌದೂದಿಯವರು ತಮ್ಮ ಕೋಣೆಯಿಂದ ಹೊರ 
ಬಂದು ನಮಾರ್‌ಗಾಗಿ ಇಮಾಮರ ಮುಸಲ್ಲಾದಲ್ಲಿ ನಿಂತರು. ರಾಹಿದ್‌ ಇಕ್ಬಾಲ್‌ ಕೂಡಾ 
ಬ೦ದು ನಮಾರ್‌ನಲ್ಲಿ ಶಾಮೊಲಾದನು. 

ನಮಾರುಖ್‌ನ ಬಳಿಕ ಸೈಯದ್‌ ಮೌದೂದಿಯವರ ದೈನಂದಿನ ಕಾರ್ಯಕ್ರಮದಂತೆ 
ಸಭೆಯ ಕಾರ್ಯಕ್ರಮಕ್ಕೆ ಕುರ್ಚಿಗಳನ್ನು ಜೋಡಿಸಲಾಯಿತು. ಸೈಯದ್‌ ಮೌದೂದಿ ಬಂದು 
ತಮ್ಮ ಕುರ್ಚಿಯಲ್ಲಿ ಆಸೀನರಾದರು. ಮೌಲಾನಾ ಮೌದೂದಿ ಯಾರೆಂದು ರಾಹಿದ್‌ 
ಇಕ್ಬಾಲ್‌ ಒಬ್ಬರಲ್ಲಿ ವಿಚಾರಿಸಿ ತಿಳಿದುಕೊ೦ಡನು. ತರುವಾಯ ವಸ್ತ್ರದ ಮೂಟೆಯಲ್ಲಿದ್ದ 
ಚೂರಿಯನ್ನು ತೆಗೆದು ತನ್ನ ಶಲ್ವಾರ್‌ನ ಎಡೆಯಲ್ಲಿ ತುರುಕಿಸಿದ. ಸೈಯದ್‌ ಮೌದೂದಿಯವರ 
ಸಾಯಂಕಾಲದ ಸಭೆ ಆರಂಭವಾಗಲಿದ್ದು ಎಲ್ಲರೂ ಆ ಕಡೆಗೇ ಗಮನ ಹರಿಸುತ್ತಿದ್ದುದರಿ೦ದ 
ರಭಾಹಿದ್‌ ಇಕ್ಬಾಲನನ್ನು ಯಾರೂ ಗಮನಿಸಲಿಲ್ಲ. 

ಜಾಹಿದ್‌ ಇಕ್ಬಾಲ್‌ ಸೈಯದ್‌ ಮೌದೂದಿಯವರ ಕುರ್ಚಿಯ ಬಳಿ ಹೋಗಿ ಅವರ 
ಹಿಂಬೆ ನಿಂಟಕೊಂಡನು. ಹತ್ತಿರದಿಂದ ಸೈಯದ್‌ ಮೌದೂದಿಯವರ ಕಾಂತಿಯುತ ಮುಖವನ್ನು 


68 ಸೈಯದ್‌ ಮೌದೂದಿ ಒಂದು ಪರಿಚಯ 


ಕ೦ಡು ಅವನಿಗೊಮ್ಮೆ ಕಸಿವಿಸಿಯಾಯಿತು. ಆತ ಯೋಚಿಸತೊಡಗಿದ. "ಈ ವ್ಯಕ್ತಿ 
ಪ್ರವಾದಿವರ್ಯರನ್ನು ದೂಷಿಸುವುದು ಸಾಧ್ಯವೇ? ನಾನೀಗ ತಾನೇ ಈ ವ್ಯಕ್ತಿಯ ಹಿಂದೆ 
ನಮಾರುಖ್‌ ಮಾಡಿದೆನಲ್ಲಾ? ಈಗ ಈ ವ್ಯಕ್ತಿಯನ್ನು ಕೊಲ್ಲುವುದು ಸಮ೦ಜಸವೇ?'ಎಂಬಿತ್ಯಾದಿ 
ಪ್ರಶ್ನೆಗಳು ಆತನ ಮನದಲ್ಲಿ ಎದ್ದುವು. ತರುವಾಯ ಸ್ವಲ್ಪ ಸಮಯ ಆತ ಅಲ್ಲಿ ನಡೆಯುತ್ತಿದ್ದ 
ಪ್ರಶ್ನೋತ್ತರ ಕಾರ್ಯಕ್ರಮದತ್ತ ಗಮನ ಹರಿಸಿದ. ಶ್ರೋತೃಗಳ ಎಲ್ಲ ಪ್ರಶ್ನೆಗಳಿಗೂ ಸೈಯದ್‌ 
ಮೌದೂದಿಯವರು ಮಂದಹಾಸ ಬೀರುತ್ತಾ ಸಮರ್ಪಕ ಉತ್ತರ ನೀಡುತ್ತಿದ್ದರು. 

ಒಬ್ಬ ವ್ಯಕ್ತಿಯ ಪ್ರಶ್ನೆ ಈ ರೀತಿ ಇತ್ತು: 

ಮೌಲಾನಾ! ಈ ಹರಭಾರವಿ ಗುಂಪಿನವರು ತಮ್ಮ ಸಭೆಗಳಲ್ಲಿ ನಿಮ್ಮನ್ನು ಸಿಕ್ಕಾಬಟ್ಟೆ 
ಬಯ್ಯುತ್ತಿರುತ್ತಾರೆ. ತಾವು ಅವರಿಗೇಕೆ ಉತ್ತರ ಕೊಡುವುದಿಲ್ಲ? 

ರಭಾಹಿದ್‌ ಇಕ್ಬಾಲ್‌ ಈ ಪ್ರಶ್ನೆಯ ಉತ್ತರ ಕೇಳಲು ಕಿವಿ ನಿಮಿರಿಸಿ ನಿಂತನು. ಅವನು 
ಅವರ ಮಾತು ಕೇಳಿಯೇ ಇಲ್ಲಿಗೆ ಬಂದವನಲ್ಲವೇ? ಈ ಪ್ರಶ್ನೆಗೆ ಇವರು ಯಾವ ರೀತಿ 
ಉತ್ತರಿಸುತ್ತಾರೆಂದು ನೋಡಬೇಕೆಂದುಕೊಂಡ. ಸೈಯದ್‌ ಮೌದೂದಿಯವರು ಎಂದಿನಂತೆ 
ಮುಗುಳ್ನಗುತ್ತಾ ಹೀಗೆ ಉತ್ತರಿಸಿದರು: 

" "ಬಯ್ಯುವವರಿಗೆಲ್ಲಾ ಉತ್ತರ ನೀಡುತ್ತಿರುವುದು ನಮ್ಮ ಕೆಲಸವಲ್ಲ. ನಾವೂ ಅವರಂತೆ 
ಬಯ್ಕಲು ಆರಂಭಿಸಿದರೆ ನಮ್ಮ ಮತ್ತು ಅವರ ಮಧ್ಯೆ ವ್ಯತ್ಯಾಸವಾದರೂ ಏನಿರುತ್ತದೆ?” 

ಈ ಮಾತು ರುಾಹಿದ್‌ ಇಕ್ಬಾಲ್‌ನ ಮನಸ್ಸನ್ನು ನಾಟಿತು. ಈ ಮನುಷ್ಯ ಖಂಡಿತ. 
ಪ್ರವಾದಿಗಳನ್ನು ದೂಷಿಸುವವನಾಗಿರಲಾರ ಎ೦ಬುದು ಅವನಿಗೆ ಖಾತ್ರಿಯಾಯಿತು. 

ಸೈಯದ್‌ ಮೌದೂದಿಯವರು ಸಭಿಕರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಇದ್ದರು. ರಭಾಹಿದ್‌ 
ಇಕ್ಬಾಲ್‌ ಅವರ ಕುರ್ಚಿಯ ಹಿ೦ದಿನಿ೦ದ ಸರಿದು ಅವರ ಮುಂದೆ ಬಂದು ನಿಂತ. ಗದ್ಗದಿತ 
ಸ್ವರದಲ್ಲಿ ಹೇಳಿದ: 

"ಮೌಲಾನಾ! ನಾನೊ೦ದು ವಿಷಯ ಹೇಳಬೇಕೆಂದಿದ್ದೇನೆ. ಆದರೆ ನನಗೆ 
ಹೆದರಿಕೆಯಾಗುತ್ತದೆ” 

ಈ ಯುವಕ ಏನೋ ಪ್ರಶ್ನೆ ಕೇಳೆಬೇಕೆಂದಿದ್ದಾನೆ. ಸಭೆಯ ಮರ್ಯಾದೆಗೆ ಎಲ್ಲಿ 
ಕುಂದಾಗುತ್ತದೋ ಎ೦ಬ ಭಯ ಅವನನ್ನು ಕಾಡುತ್ತಿದೆ ಎಂದೆನಿಸಿದ ಸೈಯದ್‌ ಮೌದೂದಿ 
ಅವನಿಗೆ ಸಾ೦ರ್ತ್ವ` ನೀಡುತ್ತಾ “ಏನು ಹೇಳಬೇಟಗಿದೆಯೋ ನಿಸ್ಸಂಕೋಚವಾಗಿ ಹೇಳಿರಿ” 
ಎಂದರು. 

"ಮೌಲಾನಾ ನನ್ನನ್ನು ಕ್ಷಮಿಸಬೇಕು" ಎಂದ ರಭಾಹಿದ್‌ ಇಕ್ಬಾಲ್‌. 


"ನೀವೇನೂ ತಪ್ಪು ಮಾಡಿಲ್ಲ. ಕ್ಷಮಿಸುವ ಪ್ರಶ್ನೆಯೇ ಇಲ್ಲ" ಎಂದರು ಸೈಯದ್‌ 
ಮೌದೂದಿ. 


ಸಭಿಕರೆಲ್ಲಾ ಈ ಅಪೂರ್ವ ಪ್ರಸಂಗವನ್ನು ಕುತೂಹಲದಿಂದ ಗಮನಿಸುತ್ತಿದ್ದರು. 


ಇ) 


ತಪ್ಪೀಮುಲ್‌ ಕುರ್‌ಆನ್‌ ಪೂರ್ತೀಕರಣ 69 


ರಾಹಿದ್‌ ಇಕ್ಬಾಲ್‌ ಧೈರ್ಯ ತಂದುಕೊಂಡು ಒರೆಯಿ೦ದ ಚೂರಿಯನ್ನು ಹೊರ ತೆಗೆದು 
ಮೇಜಿನ ಮೇಲಿಟ್ಟ. ಸಭಿಕರ ಮಧ್ಯದಿ೦ದ ಓರ್ವ ಯುವಕ ಶರವೇಗದಿ೦ದ ಬಂದು ಮೇಜಿನ 
ಬಳಿ ನಿಂತ, ಇನ್ನೊಬ್ಬ ಯುವಕನ ಕೈಯು ಅವನ ಕಿಸೆಯಲ್ಲಿದ್ದ ಪಿಸ್ತೂಲಿನ ಕಡೆಗೆ ಹೋಯಿತು. 
ಅಷ್ಟರಲ್ಲಿ ರಾಹಿದ್‌ ಇಕ್ಬಾಲ್‌ ನೆಲದ ಮೇಲೆ ಕುಳಿತು, 

"ಮೌಲಾನಾ! ನಾನು ನಿಮ್ಮನ್ನು ಕೊಲೆ ಮಾಡಲಿಕ್ಕೆ ಬಂದವನು" ಎಂದನು. 

ಆಗ ಸೈಯದ್‌ ಮೌದೂದಿಯವರು ಸ್ವಲ್ಪವೂ ಅಳುಕದೆ ಒಂದು ಕ್ಷಣವೂ ತಡ 
ಮಾಡದೆ, ಸ 

"ಹಾಗಾದರೆ ಕೊಲೆ ಮಾಡಿ" ಎ೦ದರು. 

ತರುವಾಯ ರುಾಹಿದ್‌ ಇಕ್ಬಾಲ್‌, ರುಯಾವುಲ್‌ ಕಾಸಿಮೂಯವರ ಭಾಷಣದಿಂದ 
ಹಿಡಿದು ಸೈಯದ್‌ ಮೌದೂದಿಯವರ ಈ ಸಭೆಯಲ್ಲಿ ಹಾಜರಾಗುವ ತನಕದ ವೃತ್ತಾಂತವನ್ನು 
ವಿವರಿಸಿದನು. ಸಭಿಕರು ಆತನಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಆಗ ಸೈಯದ್‌ 
ಮೌದೂದಿಯವರು ನೀವು ಮಧ್ಯಾಹ್ನ ಊಟ ಮಾಡಿದಿರಾ ಎಂದು ವಿಚಾರಿಸಿ ಇಲ್ಲವೆಂದು 
ತಿಳಿದಾಗ ಆತನಿಗೆ ಊಟದ ವ್ಯವಸ್ಥೆ ಮಾಡಿಸಿದರು. 


“ತಪ್ಪೀಮುಲ್‌ ಕುರ್‌ಆನ್‌' ಪೂರ್ತೀಕರಣ 


ಸೈಯದ್‌ ಮೌದೂದಿಯವರ ದೇಹಾರೋಗ್ಯವು ದಿನೇ ದಿನೇ ಕುಸಿಯುತ್ತಾ ಬಂತು. 
ಎರಡು ಶಸ್ತ್ರಕ್ರಿಯೆಗಳು ಅವರನ್ನು ನಿಶ್ಶಕ್ತರಾಗಿ ಮಾಡಿತು. ಆದರೂ ಜಮಾಅತ್‌ ಬಂಧುಗಳ 
ಒತ್ತಾಯದ ಮೇರೆಗೆ ಜಮಾಲತ್‌ ಅಧ್ಯಕ್ಷತೆಯ ಹೊಣೆಗಾರಿಕೆ, ೪ನ್ನು ಅವರು ನಿರ್ವಹಿಸುತ್ತಲೇ 
ಇದ್ದರು. ಗಂಟೆಗಟ್ಟಲೆ ದೀರ್ಥವಾದ ನೋವು, ಬಲಹೀನತೆ ಇತ್ಯಾದಿಗಳಿ೦ದಾಗಿ ಅವರು 
ಪ್ರವಾಸ ಕಾರ್ಯಕ್ರಮಗಳನ್ನು ಹೆಚ್ಚಿನಂಶ ರದ್ದುಗೊಳಿಸಿದ್ದರು. ಆದರೆ ತಮ್ಮ ಸುಪ್ರಸಿದ್ಧ 
ಕುರ್‌ಆನ್‌ ವ್ಯಾಖ್ಯಾನ ಗ್ರಂಥವಾದ 'ತಪ್ಹೀಮುಲ್‌ ಕುರ್‌ಆನ್‌'ನ ಕೆಲಸವನ್ನು ಮಾತ್ರ ಅವರು 
ನಿರಂತರ ಮುಂದುವರಿಸಿದರು. ಈ ರೀತಿ 1972ರ ಜೂನ್‌ 7ರಂಡು ಆ ಕಾರ್ಯ 
ಪೂರ್ಣಗೊಂಡಿತು. ಜನಾಲತೆ ಇಸ್ಲಾಮೂಯ ಸ್ಥಾಪನೆಂ ಆರು ತಿಂಗಳ ಬಳಿಕ ಅಂದರೆ 
1942ರ ಫೆಬ್ರವರಿಯಲ್ಲಿ ಅವರು ಆ ಕಾರ್ಯವನ್ನು ಆರಂಭಿಸಿದ್ದರು. ಆರು ಭಾಗಗಳಲ್ಲಿ 
ಅದು ಪಾಕಿಸ್ತಾನ ಮತ್ತು ಭಾರತದಲ್ಲಿ ಪ್ರಕಾಶನಗೊಂಡಿತು. 'ತಪ್ಹೀಮುಲ್‌ ಕುರ್‌ಆನ್‌' 
ಪೂರ್ತೀಕರಣದ ಪ್ರಯುಕ್ತ ಒ೦ದು ಸಮಾರ೦ಭವನ್ನು ಏರ್ಪಡಿಸಲಾಗಿತ್ತು. 
` 'ಜಸಾರತ್‌' ದಿನ ಪತ್ರಿಕೆಯ ಪ್ರತಿನಿಧಿ ರಫೀಕ್‌ ಡೋಗರ್‌ರವರಿಗೆ ನೀಡಿದ ಒ೦ದು 
ಸ೦ದರ್ಶನದಲ್ಲಿ ಸೈಯದ್‌ ಮೌದೂದಿಯವರು ಈ ರೀತಿ ಣೇಳಿದ್ದರು: "ನನ್ನ ಜೀವನ 
ಪರ್ಯಂತ ನಾನು ಪಠನ್ಯಸ೦ಶೋಧನೆಗಳನ್ನು ನಡೆಸಿ ಗಳಿಸಿದ ಜ್ಞಾನ ಭಂಡಾರದ ಸಾರಾ೦ಶವೇ 
ಈ 'ತಥ್ಹೀಮುಲ್‌ ಕುರ್‌ಆನ್‌'. ಕಳೆದ 55 ವರ್ಷಗಳಲ್ಲಿ ನಡೆಸಿದ ತತ್ವಶಾಸ್ತ್ರ, ಇತಿಹಾಸ, 


70 . ಸೈಯದ್‌ ಮೌದೂದಿ ಒಂದು ಪರಿಚಯ 


ವಿಜ್ಞಾನ, ಸಮಾಜಶಾಸ್ತ್ರ ಮತ್ತು ಧಾರ್ಮಿಕ ವಿಷಯಗಳ ಅಧ್ಯಯನಗಳೆಲ್ಲಾ 'ತಪ್ಲೀಮುಲ್‌ 
ಕುರ್‌ಆನ್‌'ನ ರಚನೆಯಲ್ಲಿ ನನಗೆ ಸಹಕಾರಿಯಾಗಿವೆ. ಯಾವುದಾದರೊಂದು ಕುರ್‌ಆನ್‌ 
ವಾಕ್ಕದ ಅರ್ಥ ಅಥವಾ ಕುರ್‌ಆನ್‌ನ ಪ್ರತಿಪಾದನೆಯ ನಿಜವಾದ ತಾತ್ಪರ್ಯ ನನಗೆ ತಿಳಿಯದೆ 
ಹೋದರೆ ನಾನು ಬರೆಯುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಆ ವಿಷಯದಲ್ಲಿ ಅಧ್ಯಯನ 
ಮತ್ತು ಸಂಶೋಧನೆ ಆರಂಭಿಸುತ್ತಿದ್ದೆ. ಕುರ್‌ಆನ್‌ನ ನೈಜ ತಾತ್ಸರ್ಯ ಮನಗಂಡೆನೆಂದು 
ಖಾತ್ರಿಯಾದ ಬಳಿಕವೇ ಬರಹವನ್ನು ಮುಂದುವರಿಸುತ್ತಿದ್ದೆ. ನನ್ನ ಜ್ಞಾನವು 
ಅಪೂರ್ಣವಾಗಿರಬಹುದು. ನಾನೂ ಮನುಷ್ಯನೇ ತಾನೆ? ಮನುಷ್ಯ ಜ್ಞಾನವು ಎಂದೂ 
ಪರಿಪೂರ್ಣವಾಗಿರುವುದಿಲ್ಲ. ಆದರೂ ನನ್ನ ಮಟ್ಟಿಗೆ ಸಂಪೂರ್ಣ ಮಂದಟ್ಟಾದ ವಿಷಯಗಳನ್ನು 
ಮಾತ್ರ ನಾನು ಈ ಗ್ರ೦ಥದಲ್ಲಿ ಪ್ರತಿಷಾದಿಸಿದ್ದೇನೆ.''(ಜಸಾರತ್‌ ದಿನಪಶ್ರಿಕೆ: 1972 ಜುಲೈ 1) 

ಪ್ರವಾದಿವರ್ಯರ(ಸ) ಚರಿತ್ರೆಯು ಕುರ್‌ಆನ್‌ನ ವ್ಯಾಖ್ಯಾನವಾಗಿದೆ. ಅದು ಇಸ್ಲಾಮ್‌ 
ಎಂಬ ನಾಣ್ಯದ ಇನ್ನೊ೦ದು ಮುಖವೂ ಆಗಿದೆ. ಕುರ್‌ಆನ್‌ನ ಅಧ್ಯಾಯಗಳ ಹಿನ್ನೆಲೆ, 
ಅವತೀರ್ಣದ ಸಂದರ್ಭ, ಪ್ರವಾದಿವರ್ಯರ ಮಕ್ಕಾ-ಮದೀನಾ ಜೀವನ ಘಟ್ಟಗಳು, ಆಯಾ 
ಜೀವನ ಘಟ್ಟದಲ್ಲಿ ಅವತೀರ್ಣಗೊ೦ಡ ಕುರ್‌ಆನ್‌ ವಾಕ್ಯಗಳ ಕುರಿತು ಸವಿಸ್ತಾರ ನಿರೂಪಣೆ 
ಇತ್ಯಾದಿಗಳೆಲ್ಲಾ 'ತಪ್ಹೀಮುಲ್‌ ಕುರ್‌ಆನ್‌'ನಲ್ಲಿ' ಟಿಪ್ಪಣಿಗಳ ರೂಪದಲ್ಲಿ ಕೊಡಲಾಗಿದೆ. 
ಅವುಗಳನ್ನೆಲ್ಲಾ ವಿಶಿಷ್ಟ ಕ್ರಮದಲ್ಲಿ ಕ್ರೋಢೀಕರಿಸಿ ಎರಡು ಭಾಗಗಳಲ್ಲಿ ಪ್ರಕಟಿಸಿದ ಒಂದು 
ಮಹಾನ್‌ ಕೃತಿಯೇ 'ಸೀರತ್‌ ಸರ್‌ವರೆ ಆಲಮ್‌' ಅಥವಾ 'ಲೋಕ ನಾಯಕನ ಚರಿತ್ರೆ'. 
ಸೈಯದ್‌ ಮೌದೂದಿಯವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಅವರ ಆಪ್ತ ಶಿಷ್ಕರಾದ 
ನಈಮ್‌ ಸಿದ್ದೀಕಿಯವರು ಅಬ್ದುಲ್‌ ವಕೀಲ್‌ ಎಂಬವರ ಸಹಕಾರದೊಂದಿಗೆ ಈ ಕೃತಿಯನ್ನು 
ರಚಿಸಿದ್ದಾರೆ. ಈ ರೀತಿ ತಮ್ಮ ಮಹಾನ್‌ ಧ್ಯೇಯಗಳ ಪೈಕಿ ಅತ್ಯ೦ತ ಪ್ರಾಮುಖ್ಯವಾದ ಎರಡು " 
ಕಾರ್ಯಗಳಾದ ಕುರ್‌ಆನ್‌ ವ್ಯಾಖ್ಯಾನ ಮತ್ತು ಪ್ರವಾದಿ ಚರಿತ್ರೆಯನ್ನು ಸೈಯದ್‌ 
ಮೌದೂದಿಯವರು ಪೂರ್ಣಗೊಳಿಸಿ ಕೃತಾರ್ಥರಾದರು. ಇಸ್ಲಾಮಿನ ಜ್ಞಾನಾರ್ಥಿಗಳಿಗೆ ಅವು 
ಸೈಯದ್‌ ಮೌದೂದಿಯವರ ಮಹಾನ್‌ ಕೊಡುಗೆಗಳಾಗಿವೆ. 
ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ 

ಸೈಯದ್‌ ಮೌದೂದಿಯವರು ಅನಾರೋಗ್ಯದ ಕಾರಣ 1968ರ ಮಾರ್ಚ್‌ 24ರಂದು 
ಜಮಾಲತೆ ಇಸ್ಲಾಮೊಯ ಅಧ್ಯಕ್ಷ ಪದಕ್ಕೆ ತಾತ್ಕಾಲಿಕವಾಗಿ ರಾಜೀನಾಮೆ ನೀಡಿದರು. ಆದರೆ 
ನಿರಂತರ ಕುಸಿಯುತ್ತಿದ್ದ ಆರೋಗ್ಯದ ಕಾರಣ ಅವರು ಆ ಸ್ಥಾನವನ್ನು ಸಂಪೂರ್ಣವಾಗಿ 
ತೊರೆಯಬೇಕಾಯಿತು. 1972ರ ನವೆ೦ಬರ್‌ 4ರ೦ದು ಅವರು ಜಮಾಅತ್‌ ಅಧ್ಯಕ್ಷ ಪದವಿಗೆ 
ರಾಜೀನಾಮೆ ನೀಡಿದರು. ಆದರೂ ಇಸ್ಲಾಮೂ ಆಂದೋಲನದ ವೈಚಾರಿಕ ಮಾರ್ಗದರ್ಶನ 
ಮತ್ತು ನಾಯಕತ್ವದ ಕರ್ತವ್ಯವನ್ನು ಅವರೇ ನಿರ್ವಹಿಸುತ್ತಿದ್ದರು. ಜಮಾಅತ್‌ನ ಯಾವುದೇ 


ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ 71 


ಹೊಸ ಧೋರಣೆ ಲಥವಾ ಕಾರ್ಯಕ್ರಮವು ಸೈಯದ್‌ ಮೌದೂದಿಯವರ ಅಮೂಲ್ಕ 
ಸಲಹೆಗಳಿಲ್ಲದೆ. ಜಾರಿಗೆ ಬರುತ್ತಿಗಲಿಲ್ಲ. 

ಯುಟ್ಟೋರ ಆಡಳಿತ ಕಾಲದಲ್ಲಿಯೂ ಸೈಯದ್‌ ಮೌದೂದಿಯವರಿಗೂ ಜಮಾಲತೆ 
ಇಸ್ಲಾಮೂಗೂ ಅನೇಕ ಪರೀಕ್ಷಾ ಘಟ್ಟಗಳು ಎದುರಾದುವು. ರಾಜಕೀಯ ವೇದಿಕೆಗಳು ಮತ್ತು 
ಪತ್ರಿಕೆಗಳ ಪುಟಗಳು ಎಲ್ಲ ನೈತಿಕ ಮೌಲ್ಯಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವ 
ಧೋರಣೆಯನ್ನು ಅನುಸರಿಸುತ್ತಿದ್ದವು. ಈ ಭೀಕರ ಪರಿಸ್ಥಿತಿಯು ಸೈಯದ್‌ ಮೌದೂದಿಯವರನ್ನು 
- ಅತೀವ ಚಿಂತೆಗೀಡು ಮಾಡಿತ್ತು. ಆದರೂ ನಿರಾಶರಾಗದೆ ದೇವನ ಮೇಲೆ ಭರವಸೆಯಿಟ್ಟು 

ಅವರು ಸ್ಲಿರಚಿತ್ತರಾಗಿದ್ದರು. 

1972ರ ಜೂನ್‌ನಲ್ಲಿ ಎರಡು ಪ್ರಮುಖ ಘಟನೆಗಳಾದವು. ಸೈಯದ್‌ 
ಮೌದೂದಿಯವರ ನಿಕಟವರ್ತಿಯೂ ಇಸ್ಲಾಮೂ ಆಂದೋಲನಕ್ಕಾಗಿ ಅನೇಕ ತ್ಕಾಗಗಳನ್ನು 
ಮಾಡಿದವರೂ ಆದ ಜಮಾಲತ್‌ನ ಪಾರ್ಲಿಮೆಂಟ್‌ ಸದಸ್ಯ ಡಾ| ನಮೀರ್‌ ಅಹ್ಮದ್‌ರವರನ್ನು 
ಅವರ ಚಿಕಿತ್ಸಾಲಯದಲ್ಲಿ ದುಷ್ಕರ್ಮಿಯೊಬ್ಬನು ಗುಂಡಿಟ್ಟು ಕೊ೦ದನು. ಪೂರ್ವ ಪಾಕಿಸ್ತಾನದ 
ಪತನದ ಬಳಿಕ ಇದು ಸೈಯದ್‌ ಮೌದೂದಿಯವರಿಗೆ ಅತೀ ದೊಡ್ಡ ಅಘಾತವಾಗಿತ್ತು. 
ಸೈಯದ್‌ ಮೌದೂದಿಯವರು ತಮ್ಮ ವಾಡಿಕೆಗೆ ವಿರುದ್ಧವಾಗಿ ಹಂತಕನನ್ನು ಶಪಿಸಿದರು. 
ಇದು ಒಂದು ಘಟನೆಯಾದರೆ ಇನ್ನೊ೦ದು 'ತಪ್ಪೀಮುಲ್‌ ಕುರ್‌ಆನ್‌'ನ ಪೂರ್ತೀಕರಣವಾಗಿತ್ತು. 
ಅದು 1972ರ ಜೂನ್‌ 7ರಂದಾಗಿತ್ತು. ಆ ಬಗ್ಗೆ ಸಂಘಟಿಸಲಾದ ಒಂದು ಸಮಾರಂಭದಲ್ಲಿ 
ಮೌ| ಚಿರಾಗ್‌ ಮುಹಮ್ಮದ್‌, ಮುಫ್ತಿ ಮುಿಯಾಉದ್ದೀನ್‌, ಬ್ಯಾರಿಸ್ಟರ್‌ ಏ.ಕೆ. ಬ್ರೋಹಿ, 

_ ಡಾ| ಇಶ್ತಿಯಾಕ್‌ ಹುಸೈನ್‌ ಕುರೈಶಿ ಮುಂತಾದ ವಿದ್ವಾಂಸರು, ದಾರ್ಶನಿಕರು ಮತ್ತು 
ಬುದ್ಧಿ ಜೀವಿಗಳೂ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಬ್ಯಾರಿಸ್ಟರ್‌ ಏ.ಕೆ. ಬ್ರೋಹಿಯವರು 
ಹೇಳಿದ ಈ ಕೆಳಗಿನ ಮಾತುಗಳು ಬಹಳ ಗಮನಾರ್ಹವಾಗಿವೆ: 

"ನಾನೋರ್ವ ಪ್ರಚಾರಕನಲ್ಲವೆಂಬುದು ನಿಮಗೆ ತಿಳಿದಿದೆ. ನನ್ನ ದೃಷ್ಟಿಯಲ್ಲಿ ಮೌಲಾನಾ 
ಮೌದೂದಿಯವರು ಆಧುನಿಕ ಯುಗದ ಅತಿ ದೊಡ್ಡ ಮುಸ್ಲಿಮ್‌ ಆಗಿರುವರು. ಅವರ ಶತ್ರು 
ಇಸ್ಲಾಮಿನ ಶತ್ರುವೂ ಆಗಿರುವನು. ನಾನು ಸ್ಟಿರುರ್‌ಲೇಂಡಿನಲ್ಲಿ ನಡೆದ ನ್ಯಾಯವಾದಿಗಳ 
ಅಂತರ್ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಭಾರತದ ಪ್ರತಿನಿಧಿಯೊಬ್ಬರು ಸೈಯದ್‌ 
ಮೌದೂದಿಯವರಿಗೆ ತಲುಪಿಸಲು ನನಗೆ ಒ೦ದು ಸಂದೇಶ ನೀಡಿದರು. 'ನಿರ್ಣಾಯಕ ದಿನದಂದು 
ಒ೦ದು ಸಾಕ್ಷಿ ಸಾಕೆ೦ದಾದರೆ ನಾನು ಎದ್ದು ನಿಂತು ಸಾಕ್ಟ್ಯ ಹೇಳುವೆನು. ಪ್ರಭೂ! ಸೈಯದ್‌ 

. ಮೌದೂದಿಯವರ ಮುಖಾಂತರವೇ ನಾನು ಇಸ್ಲಾಮನ್ನು ತಿಳಿದಿದ್ದೇನೆ. ಅವರ ಮುಖಾ೦ತರವೇ 
ನಾನೊಬ್ಬ ಒಳ್ಳೆಯ ಮುಸ್ಲಿಮನಾದೆ' ಎಂಬುದೇ ಆ ಸಂದೇಶವಾಗಿತ್ತು." 
(ಏಕ್‌ ಶಖ್ಸ್‌ ಏಕ್‌ ಕಾರವಾನ್‌: ಪುಟ- 43) 


72 ಸೈಯದ್‌ ಮೌದೂದಿ ಒಂದು ಪರಿಚಯ 


ಫೈಸಲ್‌ ಪ್ರಶಸ್ತಿ 

ಸೈಯದ್‌ ಮೌದೂದಿಯವರು ಅರ್ಧ ಶತಮಾನ ಕಾಲ ಇಸ್ಲಾಮ್‌ಗೆ ಸಲ್ಲಿಸಿದ 
ಅಮೋಘ ಸೇವೆಯನ್ನು ಮನ್ನಿಸಿ ಸೌದಿ ಅರೇಬಿಯಾದ ಕಿಂಗ್‌ ಫೈಸಲ್‌ ಅಂತರ್ರಾಷ್ಟ್ರೀಯ 
ಪ್ರಶಸ್ತಿಯನ್ನು 1979ರಲ್ಲಿ ಅವರಿಗೆ ನೀಡಿ ಗೌರವಿಸಲಾಯಿತು. ಎರಡು ಲಕ್ಷ ಸೌದಿ ರಿಯಾಲ್‌ 
ಮೌಲ್ಕದ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಸೈಯದ್‌ ಮೌದೂದಿಯವರು ಭಾರತೀಯ 
ಉಪಭೂಖಂಡದ ಪ್ರಪ್ರಥಮ ಇಸ್ಲಾವೂ ವಿದ್ವಾಂಸರಾಗಿದ್ದರು. ಅವರು ಪ್ರಶಸ್ತಿಯ ಮೊತ್ತವನ್ನು 
ಇಸ್ಲಾಮೀ ಸಂಶೋಧನಾ ಕಾರ್ಯಗಳಿಗಾಗಿ ಒಂದು ವಿಶ್ವಸ್ಥ ನಿಧಿಯ ಸ್ಥಾಪನೆಯಲ್ಲಿ 
ವಿನಿಯೋಗಿಸಿದರು. 


ಧ್ರುವತಾರೆ ಅಸ್ತಮಿಸಿತು 


1978ರ ಆರಂಭದಲ್ಲೇ ಸೈಯದ್‌ ಮೌದೂದಿಯವರ ದೇಹಸ್ಥಿತಿ ತೀರಾ ಹದಗೆಟ್ಟಿತ್ತು. 
ಆ ತನಕ ಅವರು ಕುರ್ಚಿಯಲ್ಲಿ ಕುಳಿತು ನಮಾರು್‌ ನಿರ್ವಹಿಸುತ್ತಿದ್ದರು. ಆದರೆ 1978ರಿಂದ 
ಮೊಣ ಕಾಲುಗಳ ತೀವ್ರ ನೋವಿನಿ೦ದಾಗಿ ಅದೂ ಸಾಧ್ಯವಾಗುತ್ತಿರಲಿಲ್ಲ. ನಿಲ್ಲುವುದು ಮತ್ತು 
ನಡೆಯುವುದು ಕೂಡಾ ತ್ರಾಸದಾಯಕವಾಗಿತ್ತು. ಆದರೆ ಮುಖದ ಪ್ರಸನ್ನತೆಯಲ್ಲಿ ಯಾವ 
ಕೊರತೆಯೂ ಬರಲಿಲ್ಲ. ಜ್ಞಾನೇಂದ್ರಿಯಕ್ಕೂ ಯಾವುದೇ ನ್ಯೂನತೆ ಬಂದಿರಲಿಲ್ಲ. ಕಣ್ಣಿನ 
ದೃಷ್ಟಿಯೂ ಚೆನ್ನಾಗಿತ್ತು. ಈ ಅವಸ್ಥೆಯಲ್ಲೂ ಅವರು ಪಠನ, ಮತ್ತು ಅದರ ಟಿಪ್ಪಣಿ 
ಬರೆದಿಡುವಿಕೆಯನ್ನು ಜಾರಿಯಲ್ಲಿರಿಸಿದ್ದರು. 

ಸೈಯದ್‌ ಮೌದೂದಿಯವರ ದ್ವಿತೀಯ ಪುತ್ರನಾದ ಡಾ| ಅಹ್ಮದ್‌ ಫಾರೂಕ್‌ 
ಮೌದೂದಿ ಅಮೇರಿಕದ. ಬಫೆಲ್ಲೋದಲ್ಲಿ ವೈದ್ಯಕೀಯ ವೃತ್ತಿ ಯಲ್ಲಿರುವಾಗ 
1979ರ ಎಪ್ರಿಲ್‌ನಲ್ಲಿ ಅವರು ತನ್ನ ತಂದೆಯನ್ನು ಕಾಣಲು ಪಾಕಿಸ್ತಾನಕ್ಕೆ ಬಂದರು. ಮೇ 
26ರಂದು ಅವರು ತಂದೆಯವರನ್ನು ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಚಿಕಿತ್ಸೆ ಮಾಡಿಸಲು 
ಅಮೇರಿಕಕ್ಕೆ ಕರೆದೊಯ್ದರು. ಸೈಯದ್‌ ಮೌದೂದಿಯವರಿಗೆ ಇದು ಅಷ್ಟು ಹಿಡಿಸಿರಲಿಲ್ಲ. 
ಆದರೆ ಮಗನ ಒತ್ತಾಯಕ್ಕೆ ಮಣಿದು ಅವರು ಅಮೇರಿಕಾ ಪ್ರವಾಸಕ್ಕೆ ಸಿದ್ದರಾದರು.ಅಮೇರಿಕಾ 
ತಲುಪಿದ ಬಳಿಕ ಸೈಯದ್‌ ಮೌದೂದಿಯವರ ಆರೋಗ್ಯವು ಸ್ವಲ್ಪ ಮಟ್ಟಿಗೆ ಸುಧಾರಿಸಿತು. 
ಪಾಕಿಸ್ತಾನದ 'ಇಸ್ಲಾಮಿಕ್‌ ಪ್ರಿನ್ಸಿಪಲ್‌ ಕಮಿಟ'ಯ ಅಧ್ಯಕ್ಷ ಜಸ್ಟಿಸ್‌ ಮುಹಮ್ಮದ್‌ ಅಫ್ಲಲ್‌ 
ಚೀಮಾ ಜೂ. 12ರಂದು ಅವರನ್ನು ಬಂದು ಭೇಟಿಯಾಗಿದ್ದರು. ಆಗ ಅವರ ಆರೋಗ್ಯವು 
ಸಾಕಷ್ಟು ಸುಧಾರಿಸಿತ್ತು. ಆದರೆ ಮರು ದಿನವೇ ಸೈಯದ್‌ ಮೌದೂದಿಯವರ ಹೊಟ್ಟೆಯಲ್ಲಿ 
ಏನೋ ತೊಂದರೆ ಕಾಣಿಸಿಕೊಂಡಿತು. ಅದಕ್ಕೆ ಒಂದು ಯಶಸ್ವಿ ಶಸ್ತ್ರ ಚಿಕಿತ್ಸೆಯನ್ನು 
ನಡೆಸಲಾಯಿತು. ಆದರೂ ಕೆಲವೇ ದಿನಗಳಲ್ಲಿ ಜಠರ ಮತ್ತು ಮೂತ್ರಕೋಶಗಳ ಕ್ರಿಯೆಯು 
ನಿಂತು ಹೋಯಿತು. ಅತ್ಯಂತ ಚಿ೦ತಾಜನಕವಾದ ಆ ಸ್ಥಿತಿಯಲ್ಲಿ ಕೂಡಾ ಅವರು ಸಂಜ್ಞೆಯ 


ಧ್ರುವ ತಾರೆ ಅಸ್ಪಮಿಸಿತು 4 73 


ಮೂಲಕ ನಮಾರ್‌ ನಿರ್ವಹಿಸುತ್ತಿದ್ದರು. 1979ರ ಡಿಸೆಂಬರ್‌ 22ರಂದು ಆ ಧ್ರುವ ತಾರೆ 
ಅಸ್ತಮಿಸಿತು. ಸ 
ಸೈಯದ್‌ ಮೌದೂದಿಯವರ ಪಾರ್ಥಿವ ಶರೀರವನ್ನು ಅಮೇರಿಕದಿಂದ ಎಮಾನದ 
ಮೂಲಕ ಪಾಕಿಸ್ತಾನಕ್ಕೆ ತರಲಾಯಿತು. ಅಮೇರಿಕ, ಯುರೋಪ್‌, ಏಶ್ಶಾ ಖಂಡಗಳಲ್ಲಿ ಅವರ 
ಜನಾರು ನಮಾರ್‌ ನಿರ್ವಹಿಸಲಾಯಿತು. ವಿವಿಧ ಘಟ್ಟಗಳಲ್ಲಿ ನಡೆದ ಆ ನಮಾರು್‌ಗಳಲ್ಲಿ 
ಲಕ್ಷಗಟ್ಟಲೆ ಮುಸ್ಲಿಮರು ಭಾಗವಹಿಸಿದರು. ಜನಸಂದಣಿಯ ಕಾರಣ ಹಲವು ಸಲ ಜನಾರು 
ನಮಾರು್‌ ನಿರ್ವಹಿಸಬೇಕಾಯಿತು. ಕೊನೆಯ ಜನಾರು ನಮಾರಭ್‌ನಲ್ಲಿ ಸುಮಾರು 6 ಲಕ್ಷ 
ಮಂದಿ ಭಾಗವಹಿಸಿದರು. ಜಗದ್ವಿಖ್ಯಾತ ಇಸ್ಲಾಮೂ ವಿದ್ವಾಂಸ ಹಾಗೂ ಖತರ್‌ ವಾರ್ಸಿಟಿಯ 
ಉಪಕುಲಪತಿ ಡಾ| ಯೂಸುಫುಲ್‌ ಕರರ್ಭಾವಿಯವರು ಜನಾರು ನಮಾರಭ್‌ನ ನೇತೃತ್ವ 
ವಹಿಸಿದ್ದರು. ಪಾಕಿಸ್ತಾನದ ಅಧ್ಯಕ್ಷೆ ಯುಯಾಉಲ್‌ ಹಕ್‌ ಸಮೇತ ಜಗತ್ತಿನ. ಅನೇಕ ವರಿಷ್ಠ 
ನಾಯಕರು ಮತ್ತು ಇಸ್ಲಾಮಿ ಆಂದೋಲನಗಳ ಪ್ರತಿನಿಧಿಗಳು ಜನಾರು ನಮಾರಭ್‌ನಲ್ಲಿ 
ಭಾಗವಹಿಸಿದ್ದರು. 
ಇನ್ನಾ ಲಿಲ್ಲಾಹಿ 'ವಇನ್ನಾ ಇಲೈಹಿ ರಾಜಿಊನ್‌. 


ಮೌಲಾನರ ಅಮೂಲ್ಯ ಕೃತಿಗಳು 


ಮೌಲಾನಾ ಮೌದೂದಿಯವರ ಸಂಶೋಧನಾತ್ಮಕ ಕೃತಿಗಳ ಒಂದು ಸ್ಥೂಲ 
ವಿವರಣೆಯನ್ನು ಇಲ್ಲಿ ಕೊಡಲಾಗಿದೆ. 

ಎಲ್ಲ ಗ್ರಂಥಗಳೂ ಮೂಲತಃ ಉರ್ದು ಭಾಷೆಯಲ್ಲಿ ಬರೆಯಲ್ಪಟ್ಟವು. 
ಆವರಣದಲ್ಲಿರುವ ಇ,ಅ,ಹಿ ಮತ್ತು ಕ ಎಂಬ ಅಕ್ಷರಗಳು ಕ್ರಮವಾಗಿ ಪುಸ್ತಕಗಳು ಇಂಗ್ಲಿಷ್‌, 
ಅರಬಿ, ಹಿ೦ದಿ ಮತ್ತು ಕನ್ನಡ ಭಾಷೆಗಳಿಗೆ ಅನುವಾದಿತವಾಗಿದೆ ಎಂಬುದನ್ನು ಸೂಚಿಸುತ್ತವೆ. 
ಇತರ ಭಾಷೆಗಳಿಗೆ ತರ್ಜುಮೆ ಆದ ಬಗ್ಗೆಯೂ ಸೂಚನೆಗಳಿವೆ." 

ಗ್ರ೦ಥ ಅಥವಾ ಲೇಖನವನ್ನು ಬರೆದ ಹಾಗೂ ಭಾಷಣ ಮಾಡಿದ ವರ್ಷವನ್ನು 

ಕ್ರಿ.ಶ.ದಲ್ಲಿ ಸೂಚಿಸಲಾಗಿದೆ. 


ನಾ ಮನ ಅರ್ಥ ವ್ಯಾಖ್ಯಾನ 


1-6 


12-14 


ತಪ್ಹೀಮುಲ್‌ ಕುರ್‌ಆನ್‌ (ಕುರ್‌ಆನ್‌ ವ್ಯಾಖ್ಯಾನ) 6 ಭಾಗಗಳು. ಇದು 
ಮೌಲಾನಾ ಮೌದೂದಿಯವರ ಅತ್ಯಂತ ಅವಿಸ್ಮರಣೀಯವಾದ ಪ್ರಮುಖ 
ಗ್ರಂಥ 1942-72 (ಇ-ಕ) 

ರಿಸಾಲಯೆ ದೀನಿಯಾತ್‌ (ಇಸ್ಲಾಮ್‌ ಧರ್ಮ) ಇದು ಮೌದೂದಿಯವರ 
ಅತ್ಯಂತ ಪ್ರಸಿದ್ಧಿ ಪಡೆದ ಗ್ರಂಥ. ಗ್ರಂಥದ ಸರಳ ಮತ್ತು ನೇರ ಶೈಲಿಯ 
ಕಾರಣ ಅದನ್ನು ಜಗತ್ತಿನ 40ಕ್ಕಿಂತಲೂ ಅಧಿಕ ಭಾಷೆ ಷೆಗಳಿಗೆ 
ಅನುವಾದಿಸಲಾಗಿದೆ. 1933 (ಇ-ಅ-ಹಿ-ಕ) 

ತಜ್ಜೀದ್‌-ವ-ಅಹ್ಮಾಯೆ ದೀನ್‌ (ಇಸ್ಲಾಮಿನ ನವೋತ್ಥಾನ ಆಂದೋಲನಗಳು) 
(ಇ) 

ಇಸ್ಲಾಮೂ-ನಿರಭಾಮೆ-ರಿಂದಗಿ ಔರ್‌ ಉಸ್‌ಕೆ ಬುನ್ಮಾದೀ ತಸವ್ವರಾತ್‌ 
(ಇಸ್ಲಾಮೂ ಜೀವನ ವ್ಯವಸ್ಥೆ ಮತ್ತದರ ಮೂಲಭೂತ ಕಲ್ಪನೆಗಳು). 
ಸುನ್ನತ್‌ಕೀ ಆಈನೀ ಹೈಸಿಯತ್‌ (ಪ್ರವಾದಿಚರ್ಯೆಯ ಸಂವಿಧಾನಿಕ 
ಸ್ಥಾನಮಾನ) 1962 

ಇಸ್ಲಾಮೂ ತಹ್ಹೀಬ್‌ ಔರ್‌ ಉಸ್‌ಕೇ ಉಸೂಲ್‌ ವ ಮುಬಾದೀ (ಇಸ್ಲಾಮೂ 
ಸಂಸ್ಕೃತಿ, ಅದರ ತತ್ವಗಳು ಮತ್ತು ಮೂಲಗಳು) 1934 
ತಪ್ಪೀಮಾತ್‌ (ಇಸ್ಲಾಮಿ ಶಿಕ್ಷಣಗಳ ಬಗ್ಗೆ ಸವಿಸ್ತಾರವಾದ ಪ್ರಬಂಧಗಳು) 
3 ಭಾಗಗಳು-1933-64 - 

ತನ್ಮೀಹಾತ್‌ (ಪಾಶ್ಚಿಮಾತ್ಮ ಸೆ೦ಸ್ಕೃತಿಯ ಕಲ್ಪನೆಗಳು ಮತ್ತು ಪ್ರಭಾವಗಳ 
ಬಗ್ಗೆ ಒಂದು ವಿಮರ್ಶಾತ್ಮಕ ಅಧ್ಯಯನ) 1934-40 


ಮೌಲಾನರ ಅಮೂಲ್ಯ ಕೃತಿಗಳು 75 


16, 
17. 
18. 


19. 
20. 
21. 
` 22, 


23. 
24. 
25. 
26. 


27. 
28. 
29. 
30. 


31. 


32. 
33. 
34. 
35. 
36. 
37. 


ಕುರ್‌ಆನ್‌ ಕೀ ಚಾರ್‌ ಬುನಿಯಾದೀ ಇಸ್ತಿಲಾಹೇಲ (ಕುರ್‌ಆನ್‌ನ ನಾಲ್ಕು ' 
ಪಾರಿಭಾಷಿಕ ಪದಗಳು) (ಇ-ಕ) 1935 


ಇಸ್ಲಾಮಿ ಇಬಾದತ್‌ ಪರ್‌ ಏಕ್‌ ತಹ್ಯೀಕಿ ನರುರ್‌ (ಇಸ್ಲಾಮೂ 


ಆರಾಧನೆಗಳ ಒ೦ದು ಸಮಗ್ರ ಅಧ್ಯಯನ) 1936 

ಇಸ್ಲಾಮ್‌ ಕಾ ಅಖ್‌ಲಾಕೀ ನುಕ್ತಯೆ ನರುರ್‌ (ಇಸ್ಲಾಮಿನ ನೈತಿಕ 
ದೃಷ್ಟಿಕೋನ) (ಇ) 1942 

ಮಸ್‌ಲಲಯೆ ಜಬ್ರ್‌ ವ ಕದ್ರ್‌ (ವಿಧಿ ಮತ್ತು ಅದೃಷ್ಟದ ಸಮಸ್ಯೆ) 1937 
ಖತ್‌ಮೆ ನುಬುವ್ವತ್‌ (ಪ್ರವಾದಿತ್ವದ ಸಮಾಪ್ತಿ) (ಇ-ಕ) 1953 
ಹಕೀಕತೆ ಇಸ್ಲಾಮ್‌ (ಇಸ್ಲಾಮ್‌) (ಇ-ಹಿ-ಕ) 1938 ` 

ಹಕೀಕತೆ ಸೌಮ್‌ ವ ಸಲಾತ್‌ (ನಮಾರು್‌ ಮತ್ತು ಉಪವಾಸ ವ್ರತ) (ಇ- 
ಹಿ-ಕ) 1938 

ಹಕೀಕತೆ ರುಕಾತ್‌ (ರುಕಾತ್‌) (ಇ-ಹಿ-ಕ) 1938 

ಹಕೀಕತೆ ಹಜ್ಜ್‌ (ಹಜ್ಜ್‌) (ಇ-ಹಿ-ಕ) 1938 

ಹಕೀಕತೆ ಜಿಹಾದ್‌ (ಜಿಹಾದ್‌) (ಇ-ಹಿ-ಕ) 1938 

ಇಸ್ಲಾಮ್‌ ಔರ್‌ ಜಾಹಿಲಿಯ್ಕತ್‌ (ಇಸ್ಲಾಮ್‌ ಮತ್ತು ಅಜ್ಞಾನ) (ಇ-ಹಿ- 
ಕ) 1941 

ಮಸ್‌ಅಲಯೆ ಕುರ್‌ಬಾನಿ (ಬಲಿದಾನದ ವಿಧಿ) 1947 

ಖುತುಬಯೆ. ಈದುಲ್‌ ಫಿತ್ರ್‌ 1967 

ರುಂದಗಿ ಬಅದೆ ಮೌತ್‌ (ಮರಣೋತ್ತರ ಜೀವನ) (ಇ-ಹಿ- ಕ) 1933 
ಯತೀಮ್‌ ಪೋಶೇಕೀ ವಿರಾಸತ್‌ ಕಾ ಮಸ್‌ಅಲ (ಅನಾಥ ಮೊಮ್ಮಗನ 
ವಾರಸು ಹಕ್ಕು ಸಮಸ್ಯೆ) 1962 
ಕಿತಾಬುಸ್ಸೌಮ್‌ (ಅಲ್‌ ಮಿಷ್ಕಾತ್‌ ಎಂಬ ಹದೀಸ್‌ ಗ್ರಂಥದ ಉಪವಾಸ 
ಎಂಬ ಅಧ್ಯಾಯದ ವ್ಯಾಖ್ಯಾನ) (ಇ) 1973 

ಅಲ್‌ ಜಿಹಾದ್‌ ಫಿಲ್‌ ಇಸ್ಲಾಮ್‌ (ಇಸ್ಲಾಮ್‌ನಲ್ಲಿ ಜಿಹಾದ್‌) (ಇ) 1927 
ಜಿಹಾದ್‌ ಫೀ ಸಬೀಲಿಲ್ಲಾಹ್‌ (ಅಲ್ಲಾಹನ ಮಾರ್ಗದಲ್ಲಿ ಧರ್ಮ ಸಮರ) (ಇ) 1941 
ದೀನೆ ಹಕ್‌ (ಸತ್ಯ ಧರ್ಮ) 1942 (ಇ-ಹಿ-ಕ) 

ಶಹಾದತೆ ಹಕ್‌ (ಸತ್ಯದ ಸಾಕ್ಸೃ) 1946 (ಇ-ಹಿ-ಕ) 

ಸಲಾಮತಿ ಕಾ ರಾಸ್ತ್ರ (ಶಾಂತಿಯ ಮಾರ್ಗ) 1943 (ಇ-ಹಿ-ಕ) 
ಹಿದಾಯತೇ೦ (ಇಸ್ಲಾಟೂ ಆಂದೋಲನೆದ ಕಾರ್ಯಕರ್ತರಿಗೆ ನಿರ್ದೇಶನಗಳು) 
1953 


76 


38. 


ಸೈಯದ್‌ ಮೌದೂದಿ ಒಂದು ಪರಿಚೆಯ 


ಇಸ್ಲಾಮ್‌ ಕಾ ಸರ್‌ ಚಸ್ಮಯೆ ಕುವ್ವತ್‌ (ಇಸ್ಲಾಮಿನ ಶಕ್ತಿಮೂಲ) 1925 


ಇಸ್ಲಾಮೊ ಆಂದೋಲನ 


39. 


40. 


45, 


ಜಮಾಲತೆ ಇಸ್ಲಾಮೊ, ಉಸ್‌ಕಾ ಮಕ್ಸದ್‌, ತಾರೀಖ್‌ ಔರ್‌ ಲಾಯಿಹಯೆ 
ಅಮಲ್‌ (ಜಮಾಲತೆ ಇಸ್ಲಾಮೂ- ಉದ್ದೇಶ, ಇತಿಹಾಸ ಮತ್ತು ಕಾರ್ಯಕ್ರಮ) 
ತಹ್ರೀಕೆ ಇಸ್ಲಾಮಿ ಕಾ ಆಯಿ೦ದ ಲಾಯಿಹೆ ಅಮಲ್‌ (ಇಸ್ಲಾಮೂ 
ಆ೦ದೋಲನದ ಭಾವೀ ಕಾರ್ಯಕ್ರಮ) 1957 


, ದಲ್‌ವತೆ ಇಸ್ಲಾಮೂ ಔರ್‌ ಉಸ್ಕೆ ಮುತಾಲಿಬಾತ್‌ (ಇಸ್ಲಾಮೂ ಸಂದೇಶ ` 


ಪ್ರಚಾರ ಮತ್ತು ಅದರ ಬೇಡಿಕೆಗಳು) 1945 

ತಪ್ರೀಕೆ ಇಸ್ಲಾಮ್‌ ಕೀ ಅಖ್‌ಲಾಕೀ ಬುನ್‌ಯಾದೇ೦ (ಇಸ್ಲಾಮೂ 
ಆ೦ದೋಲನದ ನೈತಿಕ ಬುನಾದಿಗಳು) 1944 

ಜಮಾಲತೆ ಇಸ್ಲಾಮೂ ಕೆ ಉನ್‌ತೀಸ್‌ ಸಾಲ್‌ (ಜಮಾಲತೆ ಇಸ್ಲಾಮಿಯ 
29 ವರ್ಷಗಳು) 1970 

ಜಮಾಲತೆ ಇಸ್ಲಾಮೂ ಕಿ ಇ೦ತಿಖಾಬೀ ಜದ್‌ವಜಿಹದ್‌, ಮಕಾಸಿದ್‌ ಔರ್‌ 
ತರೀಕಯೆ ಕಾರ್‌ (ಜಮಾಲತೆ ಇಸ್ಲಾಮಿಯ ಚುನಾವಣಾ ಚಟುವಟಿಕೆಗಳು- 
ಉದ್ದೇಶಗಳು ಮತ್ತು ಕಾರ್ಯವಿಧಾನ) 1950 

ಇಸ್ಲಾಮೂ ತಪ್ರೀಕಾತ್‌ ಕೆಲಿಯೆ ತರೀಕೆಯೆ ಕಾರ್‌ (ಇಸ್ಲಾಮೂ ಆಂದೋಲನಗಳ 
ಕಾರ್ಯವಿಧಾನ) 11.5.63ರ೦ದು ಮಕ್ಕಾದಲ್ಲಿ ಮಾಡಿದ ಒ೦ದು ಭಾಷಣ 
(ಅ) 


ರಾಜಕೀಯ ವಿಷಯಗಳು 


46. 


ಇಸ್ಲಾಮ ರಿಯಾಸತ್‌ (ಇಸ್ಲಾಮೊ ರಾಷ್ಟ್ರದ ವಿವಿಧ ಮುಖಗಳ ಬಗ್ಗೆ 
ಬರೆದ ಲೇಖನಗಳ ಸಂಗ್ರಹ) 1950-64 


47-49. ಮುಸಲ್ಮಾನ್‌ ಔರ್‌ ಮೌಜೂದ ಸಿಯಾಸೀ ಕಶ್‌ಮಕಶ್‌ (ಸ್ವಾತಂತ್ರ್ಯ 


50. 
51. 
52. 


53. 


ಪೂರ್ವದ ಅವಿಭಜಿತ ಭಾರತದ ರಾಜಕೀಯ ಹೋರಾಟ ಮತ್ತು ಮಮರ 
(ಮೂರು ಭಾಗಗಳು) 1939-40 

ಮಸ್‌ಅಲಯೆ ಕೌಮಿಯತ್‌ (ರಾಷ್ಟ್ರೀಯತೆಯ ಸಮಸ್ಯೆ) 1936-44 
ಖಿಲಾಫತ್‌ ವ ಮುಲೂಕಿಯತ್‌ (ಖಿಲಾಫತ್‌ ಮತ್ತು ಅರಸೊತ್ತಿಗೆ) 1965 
ಇಸ್ಲಾಮೊ ದಸ್ತೂರ್‌ ಕಿ ಬುನ್‌ಯಾದೇಂ (ಇಸ್ಲಾಮೂ ಸಂವಿಧಾನದ 
ಮೂಲಭೂತ ತತ್ವಗಳು) 1951 (ಇ) 

ಇಸ್ಲಾಮೂ ದಸ್ತೂರ್‌ ಕಿ ತದ್‌ವೀನ್‌ (ಇಸ್ಲಾಮೂ ಸಂವಿಧಾನದ ರಚನೆ) 
1952 


ಮೌಲಾನರ ಅಮೂಲ್ಯ ಕೃತಿಗಳು 77 


54, 


55, 


56. 


57. 


58, 


59, 


60. - 


61. 


ಇಸ್ಲಾಮ್‌ ಕಾ ನರುರಿಯಯೆ ಸಿಯಾಸಿ (ಇಸ್ಲಾಮಿನ ರಾಜಕೀಯ ಸಿದ್ಧಾಂತ) 
(ಇ-ಕ) 1939 

ಇನ್‌ಸಾನ್‌ ಕೆ ಬುನ್‌ಯಾದೀ ಹುಕೂಕ್‌ (ಮಾನವನ ಮೂಲಭೂತ 
ಹಕ್ಕುಗಳು) (ಇ-ಕ) 1982 


` ಇಸ್ಲಾಮ್‌ ಮೆ ದಿಮ್ಮಿಯೋಂಕಿ ಹುಕೂಕ್‌ (ಇಸ್ಲಾಮೂ ರಾಷ್ಟ್ರದಲ್ಲಿ 


ಅಲ್ಪಸಂಖ್ಯಾತರ ಹಕ್ಕುಗಳು) 1954 

ಇಸ್ಲಾಮೂ ನಿರುಾಮ್‌ ಔರ್‌ ಮಗ್ರಿಬೀ ಲಾದೀನಿ ಜಮ್ಮೂರಿಯಶ್‌ 
(ಇಸ್ಲಾಮೂ ಜೀವನ ವ್ಯವಸ್ಥೆ ಮತ್ತು ಪಾಶ್ಚಿಮಾತ್ಯ ಜಾತ್ಮತೀತ ಪ್ರಜಾಪ್ರಭುತ್ವ) 
1947 \ 

ಇಸ್ಲಾಮೊ ಹುಕೂಮತ್‌ ಕಿಸ್‌ತರಹ್‌ ಕಾಯಿಮ್‌ ಹೋತಿ ಹೈ (ಇಸ್ಲಾಮೂ 
ಸರಕಾರದ ಸ್ಥಾಪನೆ ಹೇಗೆ?) (ಇ) 1940 

ಏಕ್‌ .ಅಹಮ್‌ ಇಸ್ಟಿಫ್ತಾಹ್‌(ಇಸ್ಲಾಮೂ ಕಾನೂನಿನ ಒಂದು ಪ್ರಾಮುಖ್ಯ 


- ವ್ಯಾಖ್ಯಾನ) 1938 
“ಇಸ್ಲಾಮ್‌ ಮೆ ಮುರ್ತದ್‌ ಕಿ ಸರಾ (ಇಸ್ಲಾಮಿನಲ್ಲಿ ಧರ್ಮತ್ಕಾಗಿಯ ಶಿಕ್ಷೆ) 


1942 
ಇಸ್ಲಾಮಿಕ್‌ ಲಾ ಎಂಡ್‌ ಕಾನ್ಸಿಟ್ಯೂಶನ್‌ (ಇಸ್ಲಾಮೂ ಸಂವಿಧಾನದ ಬಗ್ಗೆ 
ಲೇಖನಗಳ ಸಂಗ್ರಹ) ಸಂಗ್ರಹ ಮತ್ತು ಸಂಪಾದನೆ: ಪ್ರೊ| ಖುರ್ಷಿದ್‌ 


"ಅಹ್ಮದ್‌. 1950-64 


ಆರ್ಥಿಕ ಸಮಸ್ಯೆ 4 | 


62, 


63. 
64. 


65, 


66. 


ಇಸ್ಲಾಮ್‌ ಔರ್‌ ಜದೀದ್‌ ಮುಆಷಿ. ನರುರಿಯಾತ್‌ (ಇಸ್ಲಾಮ್‌ ಮತ್ತು 
ಆಧುನಿಕ ಆರ್ಥಿಕ ಸಿದ್ದಾ! ೦ತಗಳು)` 1949 ಸ 

ಸೂದ್‌' (ಬಡ್ಡಿ) 1950 (ಕ) 

ಕುರ್‌ಆನ್‌ ಕೀ ಮುಆಷಿ ತಲಲೀಮಾತ್‌ (ಕುರ್‌ಆನ್‌ನ ಆರ್ಥಿಕ ಶಿಕ್ಷಣಗಳು) 
(ಇ) 1969 - ` 
ಇನ್‌ಸಾನ್‌ಕಾ -ಮುಆಷಿ ಮಸ್‌ಅಲ್ಲ ಔರ್‌ ಉಸ್‌! ಕಾ ಇಸ್ಲಾಮ ಹಲ್‌ 


"(ಮನುಷ್ಯನ ಆರ್ಥಿಕ ಸಮಸ್ಯೆ ಮತ್ತು ಅದರ ಇಸ್ಲಾಮ ಪರಿಹಾರ) (ಇ) 


1942 
ಇಸ್ಲಾಮೂ ನಿರಭಾಮೆ ಮಠಷತ್‌. ಔರ್‌ ಉಸ್‌ಕೆ ಉಸೂಲ್‌ ವ ಮಕಾಸಿದ್‌ 


(ಇಸ್ಲಾಮಿನ ಆರ್ಥಿಕ ವ್ಯವಸ್ಥೆ, ಅದರ ತತ್ವ ಮತ್ತು ಧ್ಯೇಯಗಳು) 1965 ' 


"67. 


ಮಸ್‌ಅಲಯೆ ಮಿಲ್‌ಕಿಯತೆ, ರುಮೂನ್‌ (ಜಮೂನಿನ- ಒಡೆತನದ ಸಮಸ್ಯೆ) 
1934-50 ` 


78 


68. 


69, 


ಸೈಯದ್‌ ಮೌದೂದಿ ಒಂದು ಪರಿಚಯ 


ಇಸ್ಲಾಮ್‌ ಔರ್‌ ಸೋಶಿಯಲಿರುಮ್‌ (ಇಸ್ಲಾಮ್‌ ಮತ್ತು ತವನು 
31 ಪ್ರಶ್ನೆಗಳು ಮತ್ತು ಅವುಗಳ ಉತ್ತರ :1940 

ಮಲಷಿಯಾತೆ ಇಸ್ಲಾಮ್‌ (ಇಸ್ಲಾಮಿನ ಆರ್ಥಿಕತೆ) ಸ೦ಪಾದನೆ : ಪ್ರೊ| 
ಖುರ್ಷಿದ್‌ ಅಹ್ಮದ್‌, 1969 


ಸಾಮಾಜಿಕ ಸಮಸ್ಯೆಗಳು 


70. 
71. 
72. 
73. 
74. 


75. 
76. 


77. 


78. 


79. 
80. 


81. 


ಪರ್ದಾ (ಇ) 1936-40 

ತೆಅಲೀಮಾತ್‌ (ಶಿಕ್ಷಣ) 1943-64 | 
ಹುಕೂಕುರಭೌಜೈನ್‌ (ದಾಂಪತ್ಯ ಹಕ್ಕು ಬಾಧ್ಯತೆಗಳು) 1935 (ಇ-ಕ) 
ಇಸ್ಲಾಮ್‌ ಕಾ ನಿರಭಾಮೆ ಹಯಾತ್‌ (ಇಸ್ಲಾಮೂ ಜೀವನ ವ್ಯವಸ್ಥೆ) (ಇ- 
ಹಿ-ಕ) 1948 

ಮುಸ್ಲಿಮ್‌ ಖವಾಶೀನ್‌ಸೆ ಇಸ್ಲಾಮ್‌ ಕೆ ಮುತಾಲಿಬಾತ್‌ (ಮುಸ್ಲಿಮ್‌ 
ಮಹಿಳೆಯರಿ೦ದ ಇಸ್ಲಾಮ್‌ ಏನನ್ನು ಅಪೇಕ್ಷಿಸುತ್ತದೆ?) 1948 
ಮಸ್‌ಅಲಯೆ ತಲದ್ದುದೆ ಅರಭ್‌ದುವಾಜ್‌ (ಬಹುಪತ್ನಿತ್ವದ ಸಮಸ್ಯೆ) 1963 
ಇಸ್ಲಾಮ್‌ ಔರ್‌ ರುಬ್ರೆ ವಿಲಾದತ್‌ (ಇಸ್ಲಾಮ್‌ ಮತ್ತು ಸಂತಾನ ನಿಯಂತ್ರಣ) 
(ಇ) 1961 

ಇಸ್ಲಾಮ್‌ ಔರ್‌ ಖಾನ್‌ದಾನೀ ಮನ್ಸೂಬ ಬಂದೀ (ಇಸ್ಲಾಮ್‌ ಮತ್ತು 
ಕುಟು೦ಬ ಯೋಜನೆ) 1961 


"ಇಸ್ಲಾಮ್‌ ಔರ್‌ ಅದ್ದೆ ಇಜ್ತಿಮಾಈ (ಇಸ್ಲಾಮ್‌ ಮತ್ತು ಸಾಮಾಜಿಕ ನ್ಯಾಯ) ` 


(ಇ) 1962 ಗೆ 
ಬನಾವ್‌ ಔರ್‌ ಬಿಗಾಡ್‌ (ನಿರ್ಮಾಣ ಮತ್ತು ಸಂಹಾರ) (ಇ-ಹಿ-ಕ) 1947 
ಆಲಮೆ ಇಸ್ಲಾಮ್‌ ಕೀ ತಅಮೂರ್‌ ಮೆ ತಲಬಃ ಕಾ ಕಿರ್ದಾರ್‌ (ಇಸ್ಲಾಮೂ 
ಜಗತ್ತಿನ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ) 1970 

ಪಾಕಿಸ್ತಾನ್‌ ಕಾ ಮುಸ್ತಕ್‌ಬಿಲ್‌ ಔರ್‌ ತಲಬಃ (ಪಾಕಿಸ್ತಾ ನದ ಭವಿಷ್ಯ ಮತ್ತು 
ವಿದ್ಯಾರ್ಥಿಗಳು) 


82-85. ಸೀರತೆ ಸರ್ವರೆ ಆಲಮ್‌-ಪ್ರವಾದಿ ಮುಹಮ್ಮದ್‌(ಸ) ಜೀವನ ಚರಿತ್ರೆಯ 


86. 


ಬಗ್ಗೆ ಒ೦ದು ವಿಶಿಷ್ಟ ಸಂಶೋಧನಾತ್ಮಕ ಗ್ರಂಥ. ಅರಬಿಗಳ ಇತಿಹಾಸದ 

ಒಂದು ವಿಮರ್ಶಾತ್ಮಕ ಅಧ್ಯಯನ ಹಾಗೂ ಪ್ರವಾದಿವರ್ಯರು(ಸ ಸ) ಹೂಡಿದ 
ಸ್ಲಾಮೂ ಆಂದೋಲನದ ರೂಪರೇಖೆಗಳು, ಕಾರ್ಯವಿಧಾನ ಮತ್ತು 

Bhai; ವಿಶ್ಲೇಷಣೆ ಣೆ (ಎರಡು ಭಾಗಗಳಲ್ಲಿ) 1974-78 ಸ್ನ 

ದೌರೆ ನೌಕಾ ಚೇಲೆಂಜ್‌ ಔರ್‌ ನೌಜವಾನ್‌ (ಆಧುನಿಕ ಯುಗದ ಪಂಥಾಹ್ವಾನ 


ಮೌಲಾನರ ಅಮೂಲ್ಯ ಕೃತಿಗಳು 79 
ಮತ್ತು ಯುವಕರು) 
ಇತಿಹಾಸ ಮತ್ತು ಅನುವಾದ 
) ಇತಿಹಾಸ 
87. ಸರ್‌ವರೆ ಆಲಮ್‌ (ಲೋಕ ನಾಯಕ) (ಕ) 
88. ಸಲಾಜಿಕ (ಸಲ್ಹೂಕರು) 1934 
89. ಮುಕ್ತಸರ್‌ ತಾರೀಖೆ ದಕ್ಕನ್‌ (ದ. ಭಾರತದ ಸಂಕ್ಷಿಪ್ತ ಇತಿಹಾಸ) 1927 
90. ದಕ್ಕನ್‌ ಕೀ ಸಿಯಾಸೀ ತಾರೀಖ್‌ (ದ. ಭಾರತದ ರಾಜಕೀಯ ಇತಿಹಾಸ) 
1934 
91. ತಾರೀಖೆ ಗಿಲಾಫೆ ಕಅಬಾ (ಕಅಬಾ ಹೊದಿಕೆಯ ಇತಿಹಾಸ) 1964.ಅರಬಿಯಿಂದ 
ಅನುವಾದ 
92-93ಅಲ್‌ ಹಿತ್ತತುಲ್‌ ಮುತಲಲ್ಲಿಮ ಫಿಲ್‌ ಅಸ್‌ಫಾರಿಲ್‌ ಅಕಲಿಯ್ಯ (ನಾಲ್ಕು 
ಭಾಗಗಳ ಪೈಕಿ ಕೊನೆಯ ಎರಡು ಭಾಗಗಳ ಅನುವಾದ) 1931-32 
94. ಇಬ್ನು ಖಲ್‌ಕಾನ್‌ (ಇಬ್ನು ಖಲ್‌ಕಾನ್‌ ಅವರ ಇಸ್ಲಾಮೊ ಇತಿಹಾಸ 
ಗ್ರಂಥದಿಂದ ಫಾತಿಮೊ ಖಲೀಫರುಗಳ ಬಗ್ಗೆ ಇರುವ ಭಾಗಗಳ ಅನುವಾದ) 
1931 
95. ಅಲ್‌ ಮಸ್‌ಅಲತಶ್ಕರ್‌ಕಿಯ್ಯ (ಪೂರ್ವದ ಸಮಸ್ಯೆಗಳು) 1924 
ಇಂಗ್ಲೀಷ್‌ನಿಂದ ಅನುವಾದ 


96. ತುರ್ಕಿ ಮೇ ಈಸಾಯಿಯೋಂಕೆ ಹಾಲಾತ್‌ (ತುರ್ಕಿಯಲ್ಲಿ ಕ್ರೈಸ್ತರ ಸ್ಥಿತಿ) 
1919 


97. ಸೈಮರ್ನಾಮೆ ಯೂನಾನಿಯೋಂಕೆ ಇನ್ಸಾನಿಯತ್‌ ಸೋರ್‌ ಮರಭಾಲಿಮ್‌ 
(ಸೈಮರ್ನಾದಲ್ಲಿ ಗ್ರೀಕರ ಜಘನ್ಮ ಅಕ್ರಮಗಳು) 1919 
) ಇತರ ಗ್ರಂಥಗಳು 
98-102. ರಸಾಇಲ್‌ ವ ಮಸಾಯಿಲ್‌ (ಪ್ರಶ್ನೋತ್ತರಗಳು) 5 ಭಾಗಗಳಲ್ಲಿ 1933- 
78 
103-104. ಮಕಾತೀಬೆ ಮೌದೂದಿ (ಮಾ| ಮೌದೂದಿಯವರ ಪತ್ರಗಳು) ಸಂಪಾದನೆ: 
ಆಸಿಮ್‌ ನೂಮಾನಿ 1933-72 
105. ಇಸ್ಲಾಮೂ ಕಾನೂನ್‌ ಔರ್‌ ಪಾಕಿಸ್ತಾನ್‌ ಮೆ ಉಸ್‌ಕೆ ನಿಫಾದ್‌ ಕೀ ತದಾಬೀರ್‌ 
(ಇಸ್ಲಾಮೊ ಕಾನೂನು ಮತ್ತು ಪಾಕಿಸ್ತಾನದಲ್ಲಿ ಅದರ ಜಾರಿಯ ವಿಧಾನ) (ಇ) 
1948 
106. ನಷರೀ ತಕ್‌ರೀರೇ೦ (ರೇಡಿಯೊ ಭಾಷಣಗಳು) 1941 
107. ಕಾದಿಯಾನೀ ಮಸ್‌ಅಲ (ಕಾದಿಯಾನಿ ಸಮಸ್ಯೆ) (ಇ) 1952 


108. 
109. 


110. 
111. 


112. 
113. 


114, 
115. 


116. 
117. 


118. 
119. 


ಸೈಯದ್‌ ಮೌದೂದಿ ಒಂದು ಪರಿಚಯ 


ಮುಸಲ್ಮಾನೋಂಕಾ ಮಾರೀ ಹಾಲ್‌ ಔರ್‌ ಮುಸ್ತಕ್‌ಬಿಲ್‌ ( ಮುಸ್ಲಿಮ 
ಭೂತ, ವರ್ತಮಾನ ಮತ್ತು ಭವಿಷ್ಯ) 1951 
ಹಮಾರೆ ದಾಖಿಲಿ ಔರ್‌ ಖಾರಿಜೀ ಮಸಾಇಲ್‌ (ನಮ್ಮ ಆಂತರಿಕ ಮತ 
ಬಾಹ್ಯ ಸಮಸ್ಯೆಗಳು) 1951 

ಖುತ್‌ಬಾತೆ ಹರಮ್‌ (ಹರಮ್‌ನ ಭಾಷಣಗಳು) 1959 

ಅಲ್ಲಾಮಾ ಇಕ್ಬಾಲ್‌ ಔರ್‌ ಪಾಕಿಸ್ತಾನ್‌ (ಅಲ್ಲಾಮ ಇಕ್ಬಾಲ್‌ ಮತ್ತು ಪಾಕಿಸ್ತಾಃ 
1970 

ಶಹಾದತೆ ಇಮಾಮ್‌ ಹುಸೈನ್‌ (ಇಮಾಮ್‌ ಹುಸೈನರ ಹುತಾತ್ಮತೆ) 19 
ಜಿಹಾದ್‌ ಪರ್‌ ನಷರೀ ತಕ್‌ರೀರೇ೦ (ಜಿಹಾದ್‌ನ ಬಗ್ಗೆ ರೇಡಿಯೆ 
ಭಾಷಣಗಳು) 1965 

ಕಾಶ್ಮೀರ್‌ ಏಕ್‌ ಆತಿಶ್‌ ಫಶಾ೦ (ಕಾಶ್ಮೀರ- ಒ೦ದು ಅಗ್ನಿ ಪರ್ವತ) (« 
ಇ) 1966 

ತಹ್‌ರೀಕೆ ಜಮ್ಹೂರಿಯತ್‌- ಉಸ್ಕೆ ಅಸ್‌ಬಾಬ್‌ ಔರ್‌ ಮಕಾಸಿಃ 
(ಪ್ರಜಾಪ್ರಭುತ್ವ ಆಂದೋಲನ- ಕಾರಣ ಮತ್ತು ಉದ್ದೇಶಗಳು) 1967 
ಸಾನಿಹಯೆ ಬೈತುಲ್‌ ಮಕ್ತಿಸ್‌ (ಬೈತುಲ್‌ ಮಕ್ಷಿಸ್‌ ದುರಂತ) 1967 
ಸುಕೂತೆ ಮತ್ರಿಕೀ ಪಾಕಿಸ್ತಾನ್‌ ಕೆ ಅಸ್‌ಬಾಬ್‌ (ಪೂರ್ವ ಪಾಕಿಸ್ತಾನದ ಪತಃ 
ಕಾರಣಗಳು) 1972 


ಸೀರತ್‌ ಕಾ ಪೈಗಾಮ್‌ (ಪ್ರವಾದಿ ಜೀವನ ಸ೦ದೇಶ) (ಕ) 1975 
Correspondence between Moulana Moududi a 
Maryam Jameela 


120-129. ಮೌಲಾನಾ ಮೌದೂದಿಕೆ ತಕಾರೀರ್‌ (ಮೌಲಾನಾ ಮೌದೂದಿಯ 


130. 


ಭಾಷಣಗಳು) ಸಂಪಾದನೆ: ಸರ್ವತ್‌ ಸವ್‌ಲತ್‌ (10 ಬಾಗಗಳಲ್ಲಿ) 19 
ಮೌಲಾನಾ ಮೌದೂದಿಕೆ ಇ೦ಟರ್‌ವೀವ್‌ (ಮೌಲಾನಾ ಮೌದೂದಿಯ 
ಸ೦ದರ್ಶನಗಳು) ಸಂಪಾದನೆ: ಅಬೂ ತಾರಿಕ್‌ ಎಂ.ಎ 1976 


